


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ (ಕಾರ್ತೀಕ ೮, ಶಕ ವರ್ಷ ೧೯೩೬) (ಸಂಚಿಕೆ ೪೩ 
Volume 149 Bangalore, Thursday, October 30, 2014 (Karthika 8, Shaka Varsha 1936) Issue 43 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


AGRICULTURE SECRETARIAT 
NOTIFICATION 
No.AGD 10 AUM 2014, Bangalore, Dated: 16" July 2014 
In exercise of the powers conferred under Section 27(2) of the University of Agricultural Sciences, Act 2009, the Government 
of Karnataka hereby appoint Dr. A.K. Singh, Vice-Chancellor, R.V.S.K.V. Gwaliar as nominee of the Chancellor of Universities in 
Karnataka for the Search Committee to be constituted with immediate effect and until further orders for recommending a panel of 


names eligible candidates for appointment to the post of Vice Chancellor, University of Agriculture Sciences, Bengaluru consequent of 
completion of tenure of the present Vice Chancellor, Dr. K. Narayana Gowda, on 30-06-2014. 


By Order and in the name of the Governor of Karnataka, 


PR-536 MANJUNATHA PATIL, 
5೦-50 Under Secretary to Government, 
Agriculture Department 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 65 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 14ನೇ ಜುಲೈ, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆನೇಕಲ್‌ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬೆಂಗಳೂರು ನಗರ ಜಿಲ್ಲೆ 1. ಶ್ರೀ ಹೆಚ್‌. ಸಿ. ಶ್ರೀನಿವಾಸರೆಡ್ಲಿ ಬಿನ್‌ ಚಿಕ್ಷಮುನಿರೆಡ್ಲಿಿ, ಹ೦ದೇನಹಳ್ಳಿ ಗ್ರಾಮ, 

ಹು ಮು ಮು (ನ ತ (ನ ೪ ಖ್‌ ಸಾಮಾನ 

ಆನೇಕಲ್‌ ತಾಲ್ಲೂಕು ಸರ್ಜಾಪುರ ಹೋಬಳಿ, ಆನೇಕಲ್‌ ತಾಲ್ಲೂಕು ಠಿ 





2. ಶ್ರೀ ಎನ್‌. ಚಂದ್ರಶೇಖರ್‌ ಬಿನ್‌ ಲೇಟ್‌ ನಂಜುಂಡಪ, ತ್ನಾವಕನಹಳ್ಳಿ, 
ಷ್‌ ಷ್ಟ ಆ ೪ ಸಾಮಾನ 
ಸರ್ಜಾಪುರ ಹೋಬಳಿ, ಆನೇಕಲ್‌ ತಾಲ್ಲೂಕು ಠಿ 





3. ಶ್ರೀ ಎಸ್‌. ಹರೀಶ್‌ ಬಿನ್‌ ಸುಬ್ಬಯ್ದ, ದೊಡ್ಡಹಾಗಡೆ ಗ್ರಾಮ, 
ಬ್‌ ಡಿ ೨ ಸಾಮಾನ 
ಕಸಬಾ ಹೋಬಳಿ, ಆನೇಕಲ್‌ ತಾಲ್ಲೂಕು ಠಿ 




















(೩೨೯೭) 


ಭಾಗ ೪ಎ 











೩೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 
ಕ್ರ.ಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
4. ಶ್ರೀ ಎಂ. ಶ೦ಭಪ್ಪ ಬಿನ್‌ ಮದ್ದೂರಪ್ಪ, ಗುಡ್ಡಹಟ್ಟಿ ಗ್ರಾಮ, ನೆರಳೂರು ಅಂಚೆ, 
Ky ಗ ತ. ಮೀಸಲಾತಿ 
ಅತ್ತಿಬೆಲೆ ಹೋಬಳಿ, ಆನೇಕಲ್‌ ತಾಲ್ಲೂಕು 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 537 
5015 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 140 ನಾಸೇಖಾ 2014, ಬೆಂಗಳೂರು, ದಿನಾಂಕ: 8ನೇ ಜುಲೈ, 2014 


ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 201ರ (ಕರ್ನಾಟಕ ಅಧಿನಿಯಮ 01, 2012) ಸೆಕ್ಷನ್‌ 04ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಯಾವುದೆಂದರೆ, 

ಸದರಿ ನಿಯಮದ ಅನುಸೂಚಿಯ ಕ್ರಮ ಸಂಖ್ಯೆ 19ರ ಶೀರ್ಷಿಕೆ "ಸಹಕಾರ ಇಲಾಖೆಯ ಉಪ ಶೀರ್ಷಿಕೆ-1 "ಕರ್ನಾಟಕ ರಾಜ್ಯ ಉಗ್ರಾಣ 
ನಿಗಮ?” ಕ್ರಮ ಸಂಖ್ಯೆ 4ರ ಸೇವೆ "ರಾಜ್ಯ ಉಗ್ರಾಣ/ಕೇಂದ್ರ ಉಗ್ರಾಣ ನಿಗಮಗಳಿಗೆ ಉಗ್ರಾಣ ಪರವಾನಗಿ” ಹಾಗೂ ಅದರ ನಮೂದುಗಳನ್ನು ತೆಗೆದು 
ಹಾಕಲಾಗಿದೆ. 

ಹಾಗೂ ಆ ಸೇವೆಯನ್ನು ಅದೇ ಸಹಕಾರ ಇಲಾಖೆಯ ಉಪ ಶೀರ್ಷಿಕೆ 11 -"ಕೃಷಿ ಮಾರಾಟ ಇಲಾಖೆಯ” ಕ್ರಮ ಸಂಖ್ಯೆ 29ನೇ ಸೇವೆಯ ನಂತರ 


30ನೇ ಸೇವೆಯಾಗಿ ಕೆಳಕಂಡಂತೆ ಸೇರಿಸಿ ಓದಿಕೊಳ್ಳತಕ್ಕದ್ದು, ಅಂದರೆ :- 



































ಸಕಮ ಮೇಲನವಿ 
ಹಸನಾದ ಕ ಹ 
ಹೆಸರಿಸಲಾದ ಅಧಿಕಾರಿಗೆ ಸಕ್ಷಮ ಮೇಲನಎ | ಅ 
ಕ್ರಸಂ ಸೇವೆಗಳ ಪಟ್ಟಿ ಇ ಎಲೆ $ ವಿಲೆ 
ಳಿ ಅಧಿಕಾರಿ ಗೊತುಪಡಿಸಿದ ಅಧಿಕಾರಿ ಪ್ರಾಧಿಕಾರ 
ಇಕೆ ಮಾಡುವುದಕ್ಕೆ ಮಾಡುವುದಕ್ಕೆ 
ಕಾಲಮಿತಿ ಕಾಲಮಿತಿ 
1 2 3 4 5 6 7 8 
30 ರಾಜ್ಯ ಉಗ್ರಾಣ/ ಜಿಲ್ಲಾ ಉಪ/ | 45 ಕೆಲಸದ ಹೆಚ್ಚುವರಿ 15 ಕೆಲಸದ ನಿರ್ದೇಶಕರು, 30 ಕೆಲಸದ 
ಕೇಂದ್ರ ಉಗ್ರಾಣ ಸಹಾಯಕ ದಿನಗಳು ನಿರ್ದೇಶಕರು ದಿನಗಳು ಕೃಷಿ ಮಾರಾಟ | ದಿನಗಳು 
ನಿಗಮಗಳಿಗೆ ಉಗ್ರಾಣ ನಿರ್ದೇಶಕರು, (ಆಡಳಿತ) ಕೃಷಿ ಇಲಾಖೆ 
ಪರವಾನಗಿ ಕೃಷಿ ಮಾರಾಟ ಮಾರಾಟ 
ಇಲಾಖೆ ಇಲಾಖೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎನ್‌. ವರಪ್ರಸಾದ ರೆಡ್ಡಿ, 





ಆಡಳಿತಾಧಿಕಾರಿಗಳು ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಆಡಳಿತ ಸುಧಾರಣೆ-ನಾಗರೀಕ ಸೇವೆಗಳು) 


DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 140 NaSeKha 2014, Bangalore, Dated : 83 July, 2014 
In exercise of the powers conferred by Section 4 of the Karnataka Sakala Services Act, 2011 (Karnataka Act 1 of 2012), the 
Government of Karnataka hereby amends the Schedule appended to the said Act, as follows, namely :- 


In the Schedule to the Said Act: 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೨೯೯ 





The service at Sl. No. 4 “Grant of Warehousing Licence to State and Central Ware Houses” and entries thereto under 
the Sub-Head “I-Karnataka State Warehousing Corporation” under the main Head at Sl. No. “19-°Co-operation Department” 
shall be omitted. 


The said service and the entries thereto shall be inserted as Sl. No. 30 after Sl. No. 29 under the Sub-Head at Sl. No. 
“|l-Department of Agricultural Marketing” under the same “Co-operation Department” as follows :- 











Time limit Time limit Time limit 
Sl. ಕ ಡಿ Designated fixed for Competent fixed for Appellate fixed for 
List of Services 4 x ಸ A 
No. Officer Designated Officer Competent Authority Appellate 
Officer Officer Authority 
30 Warehouse Licence | District 45 working Additional 15 working Director, 30 working 
for State/Central Deputy/ days Director days Agricultural days 
Warehouse Assistant (Admin), marketing 
Director, Agricultural Department 
Agricultural Marketing 
Marketing Department 
Department 





























By Order and in the name of the Governor of Karnataka 


B.N. VARAPRASAD REDDY, 
Administrative officer and Ex-officio 
Under Secretary to Government, 
PR-535 [ಸ A 

Department of Personnel & Administrative Reforms 


50-5000 (AR-Citizen Services) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 49 ಎಲ್‌ಜಿಎಲ್‌ 2014, ಬೆಂಗಳೂರು, ದಿನಾಂಕ: 03ನೇ ಜುಲೈ, 2014 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬೆಳಗಾಂ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 





























ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಪ್ರವರ್ಗ 
ಸವದತ್ತಿ ಯಲ್ಲಮ್ಮ ವಿಧಾನಸಭಾ 1. ಶ್ರೀ ವಿಶ್ವನಾಥ ಚಂದ್ರಶೇಖರ್‌ ಮಾಮನಿ, ಶಾಸಕರು, ಒಡಕು 
ಕ್ಷೇತ್ರ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರ ಸ 
2. ಶ್ರೀ ಆನಂದ ಬಸಪ್ಪ ಚೌಡಪ್ಪನವರ್‌, ಸಾ: ಆಲದಕಟ್ಟಿ. ಸದಸ್ಯರು 
ಸವದತ್ತಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಸಾಮಾನ್ಯ) 
3. ಶ್ರೀ ಬಸವರಾಜ್‌ ಫಕ್ಕೀರಪ್ಪ ಸತ್ತೂರ, ಸಾ: ಕೊಡ್ಲಿವಾಡ, ಸದಸ್ಯರು 
ಸವದತ್ತಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಪರಿಶಿಷ್ಟ ಪಂಗಡ) 
4. ಶ್ರೀಮತಿ ಗಂಗಮ್ಮ ಸೂರನ್ನವರ್‌, ಸಾ: ಹಿರೇಬೂದನೂರ, ಸದಸ್ಯರು 
ಸವದತ್ತಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಮಹಿಳೆ) 
5. ತಹಶೀಲ್ದಾರರು, ಸವದತ್ತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು ಕಾರ್ಯದರ್ಶಿ 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ನಾರಾಯಣಪ್ಪ. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


೧.೧, 547 
5025 


೩೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 10 ಎಲ್‌ಜಿಇ 2014, ಬೆ೦ಗಳೂರು, ದಿನಾಂಕ: 2ನೇ ಜುಲೈ, 2014 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94(ಎ)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ 
ರಚಿಸಲಾಗಿದೆ. 




















ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಪ್ರವರ್ಗ 
1 ಹಗರಿಬೊಮ್ಮನಹಳ್ಳಿ 1. ಶ್ರೀ ಭೀಮಾನಾಯಕ್‌, ಎಲ್‌.ಬಿ.ಪಿ. ಶಾಸಕರು, a 
ವಿಧಾನಸಭಾ ಕ್ಷೇತ್ರ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ “ರ 
2. ಶ್ರೀ ಪಾಂಡುರಂಗ ಬಿನ್‌ ಮಾಸ್ತರ ಹನುಮಂತಪ್ಪ, ಸದಸ್ಯರು 
ಮತ್ಕೂರು ಗ್ರಾಮ, ಹಗರಿಬೊಮ್ಮನಹಳ್ಳಿ ತಾಲ್ಲೂಕು (ಸಾಮಾನ್ಯ) 
3. ಶ್ರೀ ಹೆಚ್‌. ಗುಡದಪ್ಪ, ಕಡಲಬಾಳು ಗ್ರಾಮ, ಸದಸ್ಯರು 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು (ಪರಿಶಿಷ್ಟ ಜಾತಿ) 
4. ಶ್ರೀಮತಿ ಹೆಚ್‌. ಸಣ್ಣಮ್ಮ ಕೋಂ ಹೆಚ್‌. ಚನ್ನಬಸಪ್ಪ, ಮಾಲವಿ ಗ್ರಾಮ, ಸದಸ್ಯರು 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು (ಮಹಿಳೆ) 
5. ಸಂಬಂಧಿಸಿದ ತಹಶೀಲ್ದಾರರು, ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಸದಸ್ಯ 
ಬಳ್ಳಾರಿ ಜಿಲ್ಲೆ ಕಾರ್ಯದರ್ಶಿ 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 548 ಟಿ. ನಾರಾಯಣಪ್ಪ, 
50 25 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 36 ಎಲ್‌ಜಿಎಲ್‌ 2014, ಬೆಂಗಳೂರು, ದಿನಾಂಕ: 03ನೇ ಜುಲೈ, 2014 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬೆಳಗಾಂ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 











ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಪ್ರವರ್ಗ 
ಅಥಣಿ ವಿಧಾನಸಭಾ 1. ಶ್ರೀ ಶ್ರೀ ಲಕ್ಷ್ಮಣ ಸಂಗಪ್ಪಾ ಸವದಿ, ಶಾಸಕರು, ಅಥಣಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು 
ಕ್ಷೇತ್ರ 
ENS 


2. ಶ್ರೀ ಬಾಳಾ ಸಾಹೇಬ ಬಸವಗೌಡ ಪಾಟೀಲ್‌, ಸಾ: ನಂದೇಶ್ವರ, 


ಸದಸ್ಮರು (ಸಾಮಾನ್ನ) 
ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ ಠಿ ಶೆ 





3. ಶ್ರೀ ಅನಿಲ್‌ ಪ. ಸೌದಾಗಾರ, ಸಾ: ಅಥಣಿ, ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ ಸದಸ್ಯರು 
(ಪರಿಶಿಷ್ಟ ಜಾತಿ) 




















4. ಶ್ರೀಮತಿ ಜಯಶ್ರೀ ಭೀಮಸೇನ್‌ ಪೂಜಾರಿ, ಸಾ: ಯಲ್ಲಮ್ಮವಾಡಿ, ಅಥಣಿ ಸದಸ್ಯರು 
ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಮಹಿಳೆ) 
5. ತಹಶೀಲ್ದಾರರು, ಅಥಣಿ ವಿಧಾನಸಭಾ ಕ್ಷೇತಕ್ಕೆ ಸಂಬಂಧಪಟ್ಟ ತಹಶೀಲ್ದಾರರು ಸದಸ್ಯ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ನಾರಾಯಣಪ್ಪ. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


೧.೧. 549 
5025 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೦೧ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 15 ಎಲ್‌ಜಿಜೆ 2014, ಬೆಂಗಳೂರು, ದಿನಾಂಕ: 03ನೇ ಜುಲೈ, 2014 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
































ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಪ್ರವರ್ಗ 
ಬಿಜಾಪುರ ನಗರ ವಿಧಾನಸಭಾ ಕ್ಷೇತ್ರ 1. ಶ್ರೀ ಮಕ್ಬುಲ್‌ ಎಸ್‌. ಭಗವಾನ, ಶಾಸಕರು, ಬಸನ 
ಬಿಜಾಪುರ ನಗರ ವಿಧಾನಸಭಾ ಕ್ಷೇತ್ರ “ಎ 
2. ಶ್ರೀ ಕೆ.ಆರ್‌. ರಾಮಣ್ಣ ಮೆಂಡೇಗಾರ, ವಕೀಲರು, ಸದಸ್ಯರು 
ಮು.ಪೋ-ಕಳ್ಳಕವಟಗಿ, ಬಿಜಾಪುರ ತಾಲ್ಲೂಕು (ಸಾಮಾನ್ಯ) 
3. ಶ್ರೀ ಅನೀಲ ಕೃಷ್ಣಪ್ಪ ಕಾಂಬಳೆ, ಮು.ಪೋ-ಬಾಬಾನಗರ, ಸದಸ್ಯರು 
ಬಿಜಾಪುರ ತಾಲ್ಲೂಕು (ಪರಿಶಿಷ್ಟ ಜಾತಿ) 
4. ಶ್ರೀಮತಿ ಮಾಲಾ ಶಾಂತಪ್ಪ ಕೋಟಿ, ಮು.ಪೋ-ಸಾರವಾಡ, ಸದಸ್ಯರು 
ಬಿಜಾಪುರ ತಾಲ್ಲೂಕು (ಮಹಿಳೆ) 
5. ತಹಶೀಲ್ದಾರರು, ಬಿಜಾಪುರ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ನಾರಾಯಣಪ್ಪ. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


೧.೧. 550 
5025 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 24 ಎಲ್‌ಜಿಎಲ್‌ 2014, ಬೆಂಗಳೂರು, ದಿನಾಂಕ: 03ನೇ ಜುಲೈ, 2014 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬೆಳಗಾಂ ಜಿಲ್ಲೆಯ ಖಾನಾಪೂರ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
































ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಪ್ರವರ್ಗ 
1 ಖಾನಾಪೂರ ವಿಧಾನಸಭಾ ಕೇತ್ರ 1. ಶ್ರೀ ಅರವಿಂದ ಚಂದ್ರಕಾಂತ್‌ ಪಾಟೀಲ, ಶಾಸಕರು, 
ಬಡ್‌: ಷ್ಟ ತ ಅಧ್ಯಕರು 
ಖಾನಾಪೂರ ವಿಧಾನಸಭಾ ಕ್ಷೇತ್ರ 9ಎ. 
2. ಶ್ರೀ ಅಲ್ಲಾಭಕ್ಸ್‌ ಮುಗಟಸಾಬ ತಿಗಡಿ, ಸಾ: ಖಾನಾಪೂರ, ಸದಸ್ಯರು 
ಖಾನಾಪೂರ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಸಾಮಾನ್ಯ) 
3. ಶ್ರೀ ನಾಗಪ್ಪ ಚ೦ದ್ರಪ್ಪ ತಳವಾರ, ಸಾ: ಖಾನಾಪೂರ, ಸದಸ್ಯರು 
ಖಾನಾಪೂರ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಪರಿಶಿಷ್ಟ ಜಾತಿ) 
4. ಶ್ರೀಮತಿ ಗೀತಾ ಗುರುಸ್ವಾಮಿ ಪೂಜಾರ, ಸಾ: ಹಿರೇಮುನವಳ್ಳಿ, ಸದಸ್ಯರು 
ಖಾನಾಪೂರ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಮಹಿಳೆ) 
5. ತಹಶೀಲ್ದಾರರು, ಖಾನಾಪೂರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ನಾರಾಯಣಪ್ಪ. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


೧.೧. 551 
5025 








೩೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 44 ಎಲ್‌ಜಿಎಲ್‌ 2014, ಬೆಂಗಳೂರು, ದಿನಾಂಕ: 03ನೇ ಜುಲೈ, 2014 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬೆಳಗಾಂ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 



































ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಪ್ರವರ್ಗ 
1 ಕಾಗವಾಡ ವಿಧಾನಸಭಾ ಕ್ಷೇತ್ರ 1. ಶ್ರೀ ಭರಮಗೌಡ ಅಲಗೌಡ ಕಾಗೆ, ಶಾಸಕರು, ಜೀ 
ಕಾಗವಾಡ ವಿಧಾನಸಭಾ ಕ್ಷೇತ್ರ “ಎ 
2. ಶ್ರೀ ರಾಮಕಲ್ಲಪ್ಪ ಮಾಣೆ, ಸಾ: ಐನಾಪೂರ, ಸದಸ್ಯರು 
ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಸಾಮಾನ್ಯ) 
3. ಶ್ರೀ ಮಚ್ಚೇ೦ದ್ರ ಮಳೆಪ್ಪ ಖಾಂಡೆಕರ್‌, ಸಾ: ಪಾಂಡೇಗಾವ್‌, ಸದಸ್ಯರು 
ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಪರಿಶಿಷ್ಟ ಜಾತಿ) 
4. ಶ್ರೀಮತಿ ರಾಜಶ್ರೀ ಅಣ್ಣಪ್ಪ ಜತ್ತಿ, ಸಾ: ಮೋಳೆ, ಸದಸ್ಯರು 
ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ (ಮಹಿಳೆ) 
5. ತಹಶೀಲ್ದಾರರು, ಕಾಗವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ನಾರಾಯಣಪ್ಪ. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


೧.೧. 552 
5025 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 49 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 20ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಶೃಂಗೇರಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಜಿಕ್ಷಮಗಳೂರು ಜಿಲ್ಲೆ 1. ಶ್ರೀ ರಮೇಶ್‌ ಭಟ ಬಿನ್‌ ಮಹಾಬಲಯ್ದ ಕೊಡಲು, 
| pi ಡ್ನ ಕ ಸಾಮಾನ 
ಶೃಂಗೇರಿ ತಾಲ್ಲೂಕು ತೆಕ್ಕೂರು ಅಂಚೆ, ಶೃಂಗೇರಿ ತಾಲ್ಲೂಕು ಡಿ 
2. ಶ್ರೀ ರಮೇಶ್‌ ಬಿನ್‌ ತುಕ್ತ ಹಾಲಗಾರು, ಹಾಲಂದೂರು ಅಂಚೆ, ಪರಿಶಿಷ್ಟ 
ಶೃಂಗೇರಿ ತಾಲ್ಲೂಕು ಪಂಗಡ 
3. ಶ್ರೀಮತಿ ಸುವರ್ಣ ಅವಿನಾಶ್‌ ಕೋಂ ಅವಿನಾಶ್‌ ಕೋರನಕುಡಿಗೆ 
ಷ್ಟ ಸಾಮಾನ 
ಗಂಡಘಟ್ಟ ಅಂಚೆ, ಶೃಂಗೇರಿ ತಾಲ್ಲೂಕು ಶೆ 
4. ಶ್ರೀ ಶೇಖ್‌ ಗೌಸ್‌ ವಿದ್ಯಾರಣ್ಯಪುರ, ಶೃಂಗೇರಿ ಅಂಚೆ, ಶೃಂಗೇರಿ ತಾಲ್ಲೂಕು ಅಲ್ಪಸಂಖ್ಯಾತರು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 553 
5015 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೦೩ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 165 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ತುರುವೇಕೆರೆ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ. | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ತುಮಕೂರು ಜಿಲ್ಲೆ ತುರುವೇಕೆರೆ 1. ಶ್ರೀ ಆರ್‌. ರಂಗರಾಜು ಬಿನ್‌ ಜೆ.ಬಿ. ರಂಗೇಗೌಡ, 
ತಾಲ್ಲೂಕು ಜಡೆಯ ಮಾಯಸಂದ್ರ, ಮಾಯಸಂದ್ರ ಹೋಬಳಿ, ಸಾಮಾನ 


ತುರುವೇಕೆರೆ ತಾಲ್ಲೂಕು 





2. ಶ್ರೀ ಆರ್‌. ನಂಜುಂಡಪ್ಪ ಬಿನ್‌ ರಾಯಪ್ಪಗೌಡ, ಗುಡ್ಡೇನಹಳ್ಳಿ, 








ಸಾಮಾನ 
ಕಸಬಾ ಹೋಬಳಿ, ತುರುವೇಕೆರೆ ತಾಲ್ಲೂಕು ಠಿ 
3. ಶ್ರೀ ಉಮೇಶ, ದುಂಡ ಗ್ರಾಮ, ದಂಡಿನಶಿರ ಹೋಬಳಿ, 
WN ಸಾಮಾನ 
ತುರುವೇಕೆರೆ ತಾಲ್ಲೂಕು ಠಿ 
4. ಶ್ರೀ ಎಂ.ಎನ್‌. ಸುಬ್ರಹ್ಮಣ್ಮ ಬಿನ್‌ ನರಸಿ೦ಹಯ್ಣ್ಚ 
ಆರಿ ಈ ಮೀಸಲಾತಿ 

















ಮಾಯಸಂದ್ರ ಟೌನ್‌, ತುರುವೇಕೆರೆ ತಾಲ್ಲೂಕು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 554 
5015 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 305 ಎಲ್‌ಆರ್‌ಎ 2013, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಶಿಕಾರಿಪುರ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 























ಕ್ರಸಂ. | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ 1. ಶ್ರೀ ಸಾನಾ ಮಂಜಪ ಬಿನ್‌ ನರಸಪ, ಸಂದೀಮನೆ ದೊಡ್ಡಕೇರಿ, 
ಡಿ ಈ ಎ ಬ ಡಿ ಸಾಮಾನ್ನ 
ತಾಲ್ಲೂಕು ಶಿಕಾರಿಪುರ ನಗರ ಶೆ 
2. ಶ್ರೀ ಹೇಮರಾಜು ಬಿನ್‌ ದುರ್ಗಪ್ಪ ಪುನೇದಹಳ್ಳಿ, ಶಿಕಾರಿಪುರ ಮೀಸಲಾತಿ 
3. ಶ್ರೀ ಜಯಪಕಾಶ್‌ ಬಿ.ವಿ. ಬಿನ್‌ ವೀರಪ ಬಣಕಾರ್‌, ಹಳೇಮುಗಳಗೆರೆ 
ಷ್ಟ ನ ಳು ಸಾಮಾನ್ನ 
ಹೊಸಗೊದ್ದನಕೊಪ್ಪ ಶೆ 
4. ಶ್ರೀ ಲೋಕಪ್ಪ ಎಸ್‌. ಹೆಚ್‌. ಬಿನ್‌ ಸಣ್ಣಪ್ಪ ತಂಡಗೊಂದ, ತೊಗರ್ಸಿ ಅಂಚೆ ಸಾಮಾನ್ಯ 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 555 
5015 


೩೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 86 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಹಾವೇರಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಹಾವೇರಿ ಜಿಲ್ಲೆ 1. ಶ್ರೀ ಬಸವರಾಜ ಹುಲ್ಲಪ್ಪ ಹೆಡಿಗ್ಲೊಂಡ (ದೇವಗಿರಿ) ಸಾಮಾನ್ಯ 
ಹತಾ ಹಿ 2. ಶ್ರೀ ಅಪ್ಲಾಲಾಲ ಯದವಾಡ ಸಾಮಾನ್ಯ 

3. ಶ್ರೀ ಮಾಲತೇಶ ಭರಮಪ್ಪ ರಿತ್ತಿ (ಕರ್ಜಗಿ) ಸಾಮಾನ್ಯ 

4. ಶ್ರೀ ಹೊನ್ನಪ್ಪ ಯಲ್ಲಪ್ಪ ದೊಡ್ಮನಿ (ಹಾವೇರಿ) ಮೀಸಲಾತಿ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 556 
5015 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 157 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಬಂಗಾರಪೇಟೆ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರಸಂ. | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಕೋಲಾರ ಜಿಲ್ಲೆ 1. ಶ್ರೀ ಹೊಸರಾಯಪ್ಪ ಬಿನ್‌ ಬಸಪ್ಪ, ಸೋರೇಗೌಡನ ಕೋಟೆ, ಹೆ 
ಬಂಗಾರಪೇಟೆ ತಾಲ್ಲೂಕು ಬೂದಿಕೋಟೆ ಹೋಬಳಿ, ಬಂಗಾರಪೇಟೆ ತಾಲ್ಲೂಕು § 2 
2. ಶ್ರೀಮತಿ ಹೆಚ್‌.ಎಸ್‌. ತನುಜ ಕೋಂ ಶಿವಶಂಕರ್‌ ಆರ್‌.ಕೆ. 
ಪರಿಶಿಷ್ಟ ಜಾತಿ 
ಕುಂದರಸನಹಳ್ಳಿ, ಕಾಮಸಮುದ್ರ೦ ಹೋಬಳಿ, ಬಂಗಾರಪೇಟೆ ತಾಲ್ಲೂಕು ತ 
3. ಶ್ರೀ ಶ್ರೀನಿವಾಸನಾಯ್ಡು ಬಿನ್‌ ತಿಮರಾಯ ನಾಯ್ದು, 
| ಗ ಡಿ 4 ಸಾಮಾನ 
ಮಾಗೊಂದಿ ಗ್ರಾಮ, ಕಸಬಾ ಹೋಬಳಿ, ಬಂಗಾರಪೇಟೆ ತಾಲ್ಲೂಕು | 
4. ಶ್ರೀ ಅಶೋಕ ಬಿ.ವಿ. ಬಿನ್‌ ವೆ೦ಕಟೇಶಯ್ಯ ಕೆ.ಆರ್‌. 
ಶ್ರ ಸಾಮಾನ್ನ 
ಬಟ್ರಹಳ್ಳಿ ಗ್ರಾಮ, ಹುತ್ತೂರು ಹೋಬಳಿ, ಕೋಲಾರ ತಾಲ್ಲೂಕು ಥೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 557 
5015 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೦೫ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 85 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸವಣೂರು 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರ.ಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಹಾವೇರಿ ಜಿಲ್ಲೆ 1. ಶ್ರೀ ಬಸವರಾಜ ಫಕ್ಕೀರಪ್ಪ ಸಾಲಿ (ಕುರಬರ ಮಲ್ಲೂರ) ಸಾಮಾನ್ಯ 
ಮು ಯ 2. ಶ್ರೀ ಮಲ್ಲಯ್ಯ ಶಿಗ್ಲಿಮಠ (ಶಿದ್ದಾಪೂರ) ಸಾಮಾನ್ಯ 

3. ಶ್ರೀ ಶಿವಲಿಂಗಪ್ಪ ಮಹದೇವಪ್ಪ ಕನವಳ್ಳಿ (ಹಿರೇಮುಗದೂರು) ಸಾಮಾನ್ಯ 

4. ಶ್ರೀ ಕಿಮ್ಮಣ್ಣ ಮೋತೆಪ್ಪ ಲಮಾಣಿ (ಅಲ್ಲಿಪುರ) ಮೀಸಲಾತಿ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 558 
5015 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 99 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ಚಾಮರಾಜನಗರ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಚಾಮರಾಜನಗರ ಜಿಲ್ಲೆ 1. ಶ್ರೀ ಚಂದ್ರಶೇಖರ್‌ ಬಿ. ಬಿನ್‌ ಬಸವಯ್ಯ, ಕಾಗಲವಾಡಿ ಗ್ರಾಮ ಮತ್ತು ಘಿ 
ಚಾಮರಾಜನಗರ ತಾಲ್ಲೂಕು ಅಂಚೆ, ಚಂದಕವಾಡಿ ಹೋಬಳಿ, ಚಾಮರಾಜನಗರ ತಾಲ್ಲೂಕು 4 





2. ಶ್ರೀ ಶಿವಣ್ಣ ಎಂ. ಬಿನ್‌ ಲೇಟ್‌ ಮಹದೇವಶೆಟ್ಟ, 
ಮಂಗಲ ಗ್ರಾಮ ಮತ್ತು ಅಂಚೆ ಕಸಬಾ ಹೋಬಳಿ, ಸಾಮಾನ 
ಚಾಮರಾಜನಗರ ತಾಲ್ಲೂಕು 





3. ಶ್ರೀ ನಟರಾಜು ಬಿನ್‌ ಲೇಟ್‌ ಚಿಕ್ಕಹನುಮೇಗೌಡ ಪಣ್ಯದಹುಂಡಿ ಗ್ರಾಮ, 
ಬದನಗುಪ್ಪೆ ಅಂಚೆ, ಕಸಬಾ ಹೋಬಳಿ, ಚಾಮರಾಜನಗರ ತಾಲ್ಲೂಕು 





4. ಶ್ರೀ ವೈ.ಪಿ. ರಾಜೇಂದ್ರ ಪ್ರಸಾದ್‌ ಬಿನ್‌ ವೈ.ಎಂ. ಪುಟ್ಟಮಲ್ಲಪ್ಪ, ಯಣಗುಂಬ 
ಗ್ರಾಮ, ಯರಗನಹಳ್ಳಿ ಅಂಚೆ, ಹರದನಹಳ್ಳಿ ಹೋಬಳಿ, ಸಾಮಾನ 
ಚಾಮರಾಜನಗರ ತಾಲ್ಲೂಕು 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 559 
5015 


೩೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 211 ಎಲ್‌ಆರ್‌ಎ 2013, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸವಣೂರು 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ದಾವಣಗೆರೆ ಜಿಲ್ಲೆ 1. ಶೀ ಬಿ. ಗಂಗಪ್ಪ ಬಿನ್‌ ಹನುಮಂತಪ್ಪ ಹರಿಹರ ತಾಲ್ಲೂಕು ಸಾಮಾನ್ಯ 
ಬಟು ಜು ಬ 2. ಶ್ರೀ ಶಿವಪ್ಪ ಕೆ. ಬಿನ್‌ ದೊಡ್ಡಪ್ಪ ಕೆ. ಬನ್ನಿಕೋಡು ಗ್ರಾಮ, 
w ಉಂಟು Ki ಜ್‌ ಸಾಮಾನ್ನ 
ಹರಿಹರ ತಾಲ್ಲೂಕು ಫಿ 
3. ಶ್ರೀ ಯು. ಹನುಮಂತಪ ಬಿನ್‌ ಕೆಂಚಪ, ಹನಗವಾಡಿ ಗ್ರಾಮ, 
ba ಈ ದ್‌ ಪರಿಶಿಷ್ಟ ಜಾತಿ 
ಹರಿಹರ ತಾಲ್ಲೂಕು ೪ 
4. ಶ್ರೀಮತಿ ವೈ.ಹೆಚ್‌. ಶೋಭಾ ಕೋಂ ಪಾಲಾಕಪ, ಭಾನುವಳ್ಳಿ ಗಾಮ, 
ಉಂ ಫ್‌ ಸಾಮಾನ, 
ಹರಿಹರ ತಾಲ್ಲೂಕು § 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 560 
5015 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 177 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 24ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಶಿವಮೊಗ್ಗ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 

















ಕ್ರ.ಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಶಿವಮೊಗ್ಗ ಜಿಲೆ 1. ಶ್ರೀ ದಿವಾಕರ, ಅಗಸವಳ್ಳಿ ಗ್ರಾಮ ಮತು ಅಂಚೆ, 
ಕು ಕ್‌ = ಸಾಮಾನ 
ಶಿವಮೊಗ್ಗ ತಾಲ್ಲೂಕು ಶಿವಮೊಗ್ಗ ತಾಲ್ಲೂಕು ಠಿ 
2. ಶ್ರೀ ದೇವಿಕುಮಾರ್‌ ಬಿನ್‌ ದಾಸಪ, ಹೊಳೆಹನಸವಾಡಿ, 
ಸ ಇ ಸಾಮಾನ 
ಮೇಲಿನಹನಸವಾಡಿ ಅಂಚೆ, ಶಿವಮೊಗ್ಗ ತಾಲ್ಲೂಕು ಠಿ 
3. ಶ್ರೀ ದೊರೆಯಪ್ಪ ಬಿನ್‌ ಪುಟ್ಟನಾಯ್ಕ, ಬಿದರೆ ಗ್ರಾಮ, 
ರ ಲ್ಯ ಸು > ಸಾಮಾನ 
ಶಿವಮೊಗ್ಗ ತಾಲ್ಲೂಕು ಠಿ 
4. ಶ್ರೀ ಚ೦ದ್ರನಾಯ್ತ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ, ಕು೦ಚೇನಹಳ್ಳಿ, 
RT, ಘಂ ಟಃ ಸ ಪರಿಶಿಷ್ಟ ಜಾತಿ 

















ಶಿವಮೊಗ್ಗ ತಾಲ್ಲೂಕು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 561 
5015 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೦೭ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 218 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಕುಂದಗೋಳ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಧಾರವಾಡ ಜಿಲ್ಲೆ 1. ಶ್ರೀ ಇರಶ್ನಾದ್‌ ಅಹದ್‌ ಅಕ್ಷರಸಾಬ ಹೂಲಗೂರ್‌, ಸಾ: ಕಸಳ, 
ನ | ಸಾಮಾನ 
ಕುಂದಗೋಳ ತಾಲ್ಲೂಕು ತಾ: ಕುಂದಗೋಳ ಶೆ 
2. ಶ್ರೀ ತಮನಗೌಡ ಫಕ್ತಿರಗೌಡ ಪಾಟೀಲ, ಸಾ: ಬೆಟೂದೂರ, 
3 ¥ ಸೆ ಸಾಮಾನ 
ತಾ: ಕುಂದಗೋಳ ಶೆ 
3. ಶ್ರೀ ತಿಪ್ಪಣ್ಣ ಶ೦ಬಣ್ಣ ಡೊಳ್ಳಿನ, ಸಾ: ಪಶುಪತಿಹಾಳ, 
ಸ 1 3 ಪರಿಶಿಷ್ಟ ಪಂಗಡ 
ತಾ: ಕುಂದಗೋಳ ಲ 
4. ಶ್ರೀ ಶಿದ್ದಪ್ಪ ಬಸವಣ್ಣೆಪ್ಪ ಹುಣಸಣ್ಣವರ್‌, ಸಾ: ಬೆನಕನಳ್ಳಿ, 
ಸ ನು ಣ ೪ ಸಾಮಾನ್ನ 
ತಾ: ಕುಂದಗೋಳ ಶೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ. ದಾಕ್ಷಾಯಣಮ್ಮ, 
೧.೧. 562 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5015 ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 29 ಎಲ್‌ಜಿಜೆ 2013, ಬೆಂಗಳೂರು, ದಿನಾಂಕ: 10ನೇ ಜುಲೈ, 2014 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬಿಜಾಪುರ ಜಿಲ್ಲೆಯ ಸಿಂಧಗಿ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 























ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಪ್ರವರ್ಗ 
ಸಿಂಧಗಿ ವಿಧಾನಸಭಾ ಕ್ಷೇತ್ರ 1. ಶ್ರೀ ಭೂಸನೂರ ರಮೇಶ ಬಾಳಪ್ಪ ಶಾಸಕರು, ಬ್ರಹ 
ಸಿಂಧಗಿ ವಿಧಾನಸಭಾ ಕ್ಷೇತ್ರ “ಎ 
2. ಶ್ರೀ ಯಮನಪ್ಪ ಸಿದ್ಧಪ್ಪ ಹೂಗಾರ, ಸಿಂಧಗಿ ಸದಸ್ಯರು 
(ಸಾಮಾನ್ಯ) 
3. ಶ್ರೀ ಮಹಂತೇಶ ಹರಿಜನ, ಕುದರಗುಂಡ ಸದಸ್ಯರು 
(ಪರಿಶಿಷ್ಟ ಜಾತಿ) 
4. ಶ್ರೀಮತಿ ಶಾರದಾ ದತ್ತಪ್ಪ ಬೆಟಗೇರಿ, ಸಿಂಧಗಿ ಸದಸ್ಯರು 
(ಮಹಿಳೆ) 
5. ತಹಶೀಲ್ದಾರರು, ಸಿಂಧಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು ಕಾರ್ಯದರ್ಶಿ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


೧.೧. 540 ಟಿ. ನಾರಾಯಣಪ್ಪ, 


5025 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


೩೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 47 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 20ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಹಾಸನ ಜಿಲ್ಲೆ ಸಕಲೇಶಪುರ ತಾಲ್ಲೂಕಿನ ಭೂ ನ್ಯಾಯ ಮಂಡಳಿಗೆ ಸಂಬಂಧಿಸಿದಂತೆ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ಕಂಇ 47 ಎಲ್‌ಆರ್‌ಎ 2014, 
ದಿನಾಂಕ: 26-02-2014ನ್ನು ಮಾರ್ಪಡಿಸಿ, ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಸಕಲೇಶಪುರ ತಾಲ್ಲೂಕು ಭೂ 
ನ್ಯಾಯ ಮಂಡಳಿಯನ್ನು ಪುನರ್‌ರಚಿಸಿ ಆದೇಶ ಹೊರಡಿಸಿದೆ. 

















ಕ್ರಸಂ. | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಹಾಸನ ಜಿಲ್ಲೆ 1. ಶ್ರೀ ಆನಂದ ಬಿ.ಎಸ್‌.ಸಿ. ಎಲ್‌.ಎಲ್‌.ಬಿ. ವಕೀಲರು, fb 
ಸಕಲೇಶಪುರ ತಾಲ್ಲೂಕು ಹಲಸುಲಿಗೆ ಗ್ರಾಮ ಮತ್ತು ಅಂಚೆ, ಸಕಲೇಶಪುರ ತಾಲ್ಲೂಕು ಟ್‌ 
2. ಶ್ರೀಮತಿ ಶಾರದಾ ಕಾಳಿಂಗಪ, ಬಿ.ಎ. ಎಲ್‌.ಎಲ್‌.ಬಿ. ಕೋಂ ಕಾಳಿಂಗಪ, 
೨ CRS ಎ ಪರಿಶಿಷ್ಟ ಜಾತಿ 
ವಕೀಲರು, ಕುಶಾಲನಗರ ಬಡಾವಣೆ, ಸಕಲೇಶಪುರ ತಾಲ್ಲೂಕು 
3. ಶ್ರೀ ಹೆಗ್ಗೋವೆ ಪುಟ್ಟರಾಜು, ಬಿ.ಕಾಂ. ಬಿನ್‌ ಪಾಪೇಗೌಡ, ಧಾ 
ಹೆಗ್ಗೋವೆ ಗ್ರಾಮ, ಸಕಲೇಶಪುರ ತಾಲ್ಲೂಕು ಈ 
4. ಶ್ರೀ ಪ್ರದೀಪ ಬಿ.ಎನ್‌. ಬಿ ೦ಗರಾಜು, ಬಾಚಿಹಳ್ಳಿ ಗ್ರಾಮ, ಹೆತೂರು, 
I ಟಿ4೪ ಸ 3 ಪರಿಶಿಷ್ಟ ಜಾತಿ 














ಸಕಲೇಶಪುರ ತಾಲ್ಲೂಕು 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 563 
5015 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 246 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 30ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬಳ್ಳಾರಿ ಜಿಲ್ಲೆ 1. ಶ್ರೀ ಹೆಚ್‌. ಸೋಮಲಿಂಗಪ, ಉಲುವತಿ ಗ್ರಾಮ, 
ಳ್ಳ ಹು ಡ್‌ ೨2 ವನ್‌ ಸಾಮಾನ್ನ 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಠಿ 
2. ಶ್ರೀ ಎನ್‌. ಗುರುಬಸವರಾಜ, ವಕೀಲರು, 
ತ ಸಾಮಾನ 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಠಿ 
3. ಶ್ರೀ ಕುಮಾರ ಬಿನ್‌ ಲೋಕಪ, ಹಂಪಾಪಟಣ, 
ಸದ 9 ಆ ಪರಿಶಿಷ ಜಾತಿ 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಆ 
4. ಶ್ರೀಮತಿ ನಂದಿನಿ ಕೋಂ ಗುರುಬಸವರಾಜ, ಬಾಚಿಗೊಂಡನಹಳ್ಳಿ, 
೪ ಸಾಮಾನ, 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಠಿ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 564 
5015 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೦೯ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯ: ಕಂಇ 204 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19ನೇ ಜೂನ್‌, 2014 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸವದತ್ತಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರಸಂ. | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬೆಳಗಾವಿ ಜಿಲ್ಲೆ 1. ಶ್ರೀ ದಿಲೀಪ್‌ ಯಲ್ಲಪ್ಪಾ ಜಂಭಗಿ, ಸಾ: ಮುನವಳ್ಳಿ, 
ಸ Ks ೪ ಪರಿಶಿಷ್ಟ ಜಾತಿ 
ಸವದತ್ತಿ ತಾಲ್ಲೂಕು ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ 
2. ಶ್ರೀ ರಾಜೇಶ ಬಸಪಾ ಅಂಗಡಿ, ಸಾ: ಉಗರಗೋಳ, 
ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 5 
3. ಶ್ರೀ ಪರಮೇಶ ಯಲ್ಲಪ್ಪಾ ಲಕ್ಷಣ್ಣವರ, ಸಾ: ಇಮಾಮಹೊಂಗಲ, 
ದ ಸಾಮಾನ, 
ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ? 
4. ಶ್ರೀ ಛಾಯಪ ಲಕ್ಷಣ ಹುಂಡೇಕರ್‌, ಸಾ: ಕಡಬಿ, ಸವದತ್ತಿ ತಾಲ್ಲೂಕು, 
ವು ೨೨ pT ದು ೧೧೨ ಸಾಮಾನ 
ಬೆಳಗಾವಿ ಜಿಲ್ಲೆ ಈ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧. 565 
5015 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 56 ಭೂಸ್ಹಾಬೆ 2013, ಬೆ೦ಗಳೂರು, ದಿನಾಂಕ: 2ನೇ ಏಪ್ರಿಲ್‌, 2014 


ಕೇಂದ್ರ ಸರ್ಕಾರದ ಹೊಸ The Right to Fair Compensation and Transparency in Land Acquisition, Rehabilitation and 
Resettlement Act, 2013ರ ಕಾಯ್ದೆಯ ಕಲಂ 3(ಎ) ಹಾಗೂ 43(ಬಿ)ರನ್ವಯ ಅನುಷ್ಠಾನಗೊಳಿಸಲು ಎಲ್ಲಾ ಜಿಲ್ಲೆಗಳಿಗೆ ಆಡಳಿತಾಧಿಕಾರಿಗಳ ಹೊಸ 
ಹುದ್ದೆಗಳನ್ನು ಸೃಜಿಸುವವರೆಗೆ, ತಾತ್ಕಾಲಿಕವಾಗಿ, ಆಯಾ ಜಿಲ್ಲೆಯ "ಅಪರ ಜಿಲ್ಲಾಧಿಕಾರಿ'ಗಳನ್ನು “ಆಡಳಿತಾಧಿಕಾರಿ” (Administrator) ಎಂದು ಅಧಿಕ 
ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಲಲಿತಾ ಹೆಚ್‌. ಹಂದಿಗೋಳ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸ್ವಾ-2). 


೧.೧. 566 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1 ಸೇನಿಸೇ 2014, ಬೆಂಗಳೂರು, ದಿನಾಂಕ: 30ನೇ ಜುಲೈ, 2014 
ಒಳಾಡಳಿತ ಇಲಾಖೆಯ ಪೊಲೀಸ್‌ ಸಿಬ್ಬಂದಿಗಳು ಇತರೆ ಸರ್ಕಾರಿ ನೌಕರರಂತೆ ನಿಗದಿತ ಪ್ರತಿ ಬ್ಲಾಕ್‌ ಅವಧಿಯಲ್ಲಿ ತಮ್ಮ ಹಕ್ಕಿನಲ್ಲಿರುವ ಗಳಿಕೆ 
ರಜೆಯನ್ನು ನಗದೀಕರಣಕ್ಕಾಗಿ ಕ.ನಾ.ಸೇ.ನಿ. ನಿಯಮ 118(2) ರಲ್ಲಿನ ನಿಬಂಧನೆಗಳಿಗೆ ಒಳಪಟ್ಟು ಅಧ್ಯರ್ಪಿಸಿ ರಜೆ ಸಂಬಳವನ್ನು ಪಡೆಯಲು ಮತ್ತು 
ಪತ್ರಾಂಕಿತ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುವುದಕ್ಕೆ ಪರಿಹಾರವಾಗಿ ವಿಶೇಷ ರಜೆ ಸಂಬಳವನ್ನು ಪಡೆಯಲು ಅವಕಾಶಗಳನ್ನು ಹೊಂದಿರುವುದರಿ೦ಂದಲೂ; 
ಇಂತಹ ರಜೆ ಸಂಬಳದ ಲೆಕ್ಕಾಚಾರದ ಉದ್ದೇಶಕ್ಕೆ ಕ.ನಾ.ಸೇ.ನಿ. ನಿಯಮ 118(1)ನ್ನು ಉಪನಿಯಮ (2) (೪) ಮತ್ತು ೪) ರೊಡನೆ 
ಓದಲಾದಂತೆ ರಜೆಯ ಪೂರ್ವದ ನಿಕಟ ಪೂರ್ವ ದಿನಾಂಕದಂದು ಪಡೆಯಲು ಹಕ್ಕನ್ನು ಹೊಂದಿರುವ ಮೂಲ ವೇತನ, ಅಂಗೀಕಾರಾರ್ಹವಿದ್ದಲ್ಲಿ ವಿಶೇಷ 


ಭತ್ಯೆ, ಮತ್ತು ಮೂಲ ವೇತನಕ್ಕೆ ಅನ್ವಯವಾಗುವಂಥ ತುಟ್ಟಿಭತ್ಯೆ, ಮನೆಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆಗಳ ಪರಿಗಣನೆಗೆ 
ಅವಕಾಶಗಳಿರುವುದರಿಂದಲೂ ; 


೩೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಒಳಾಡಳಿತ ಇಲಾಖೆಯ ಪೊಲೀಸ್‌ ಸಿಬ್ಬಂದಿಗಳು ಬಾಡಿಗೆ ರಹಿತ ಅಥವಾ ಉಚಿತ ಸರ್ಕಾರಿ ವಸತಿ ಗೃಹಗಳು ಹಂಚಿಕೆಯಾದಾಗ ತಮ್ಮ 
ವೇತನದೊಂದಿಗೆ ಮನೆಬಾಡಿಗೆ ಭತ್ಯೆ ಪಡೆಯದಿರುವುದರಿಂದ, ಈ ನಿಯಮಾನುಸಾರ ಈ ಭತ್ಯೆಯನ್ನು ರಜೆ ಸಂಬಳದ ಉದ್ದೇಶಕ್ಕೆ ಪರಿಗಣಿಸಲು 
ಅವಕಾಶವಿರುವುದಿಲ್ಲದರಿಂದಲೂ ; 


ಸರ್ಕಾರಿ ವಸತಿ ಗೃಹಗಳನ್ನು ಲೈಸೆನ್ಸ್‌ ಫೀ ಆಧಾರದ ಮೇರೆಗೆ ಪಡೆದಿರುವ ಇತರೆ ಪೊಲೀಸ್‌ ಸಿಬ್ಬಂದಿ, ಬಾಡಿಗೆ ಅಥವಾ ಸ್ವಂತ ಮನೆಗಳಲ್ಲಿ 
ವಾಸಿಸುತ್ತಿರುವ ಸಿಬ್ಬಂದಿಗಳು ತಮ್ಮ ವೇತನದೊಂದಿಗೆ ಮನೆ ಬಾಡಿಗೆ ಭತ್ಯೆಯನ್ನು ಪಡೆದು, ಅವರುಗಳ ರಜೆ ಸಂಬಳದ ಉದ್ದೇಶಕ್ಕಾಗಿ ಮನೆ ಬಾಡಿಗೆ 
ಭತ್ಕೆಯು ಪರಿಗಣಿತವಾಗುವುದರಿ೦ದಲೂ, ಈ ವರ್ಗದ ಮತ್ತು ಬಾಡಿಗೆರಹಿತ/ಉಚಿತ ಸರ್ಕಾರಿ ವಸತಿ ಗೃಹಗಳಲ್ಲಿ ವಾಸಿಸುವ ಪೊಲೀಸ್‌ ಸಿಬ್ಬಂದಿಯ 
ನಡುವೆ ತಾರತಮ್ಯಕ್ಕೆ ಕಾರಣವಾಗುವುದರಿಂದ ಜೊತೆಗೆ ಹೆಚ್ಚುವರಿ ಒಂದು ತಿಂಗಳ ಮನೆ ಬಾಡಿಗೆ ಭತ್ಯೆ ಕಟಾವಣೆಯಾಗುವ ಪರಿಣಾಮದಿಂದಾಗಿ ಅವರಿಗೆ 
ಅನಾವಶ್ಯಕ ತೊಂದರೆ ಉಂಟಾಗುವುದರಿಂದಲೂ ; 


ನಿಯಮಗಳಲ್ಲಿನ ನಿಬಂಧನೆಗಳಿಂದಾಗಿ ಒಳಾಡಳಿತ ಇಲಾಖೆಯ ಪೊಲೀಸ್‌ ಸಿಬ್ಬಂದಿಗಳಿಗೆ ಉಂಟಾಗಿರುವ ತೊಂದರೆ ನಿವಾರಿಸುವುದು ಮತ್ತು 
ಅದಕ್ಕೆ ಅನುಷಂಗಿಕವಾದ ಅವಕಾಶವನ್ನು ಕಲ್ಪಿಸುವುದು ಯುಕ್ತವಾಗಿರುವುದರಿಂದಲೂ ; 


ಸರ್ಕಾರವು, ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ 7ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಒಳಾಡಳಿತ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬಾಡಿಗೆ ರಹಿತ ಅಥವಾ ಉಚಿತ ಸರ್ಕಾರಿ ವಸತಿಗೃಹಗಳು ಹಂಚಿಕೆಯಾಗಿರುವ ಪೊಲೀಸ್‌ ಸಿಬ್ಬಂದಿಗಳ ಪ್ರಕರಣಗಳಲ್ಲಿ, ಕರ್ನಾಟಕ ಸರ್ಕಾರಿ 
ಸೇವಾ ನಿಯಮಾವಳಿಗಳು 1958ರ ನಿಯಮ 118(2)ರಲ್ಲಿನ ಗಳಿಕೆ ರಜೆ ನಗದೀಕರಣ ಮತ್ತು ಪತ್ರಾಂಕಿತ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುವುದಕ್ಕಾಗಿ 
ಪರಿಹಾರವಾಗಿ ನೀಡಲಾಗುವ ರಜೆ ಸಂಬಳದ ಉದ್ದೇಶಕ್ಕಾಗಿ, ರಜೆ ಸಂಬಳದ ಪರಿಗಣನೆಯ ನಿಕಟ ಪೂರ್ವ ದಿನಾಂಕದಂದು ಅವರು ಪಡೆಯುತ್ತಿರುವ 
ಮೂಲ ವೇತನ ಮತ್ತು ಇತರೆ ಅರ್ಹ ಭತ್ಕೆಗಳೊಂದಿಗೆ ಅವರು ಕರ್ತವ್ಯ ನಿರ್ವಹಿಸುವ ಸ್ಥಳಕ್ಕೆ ಮತ್ತು ವೇತನಕ್ಕೆ ಅನುಗುಣವಾಗಿ ಅರ್ಹವಾಗುವ 
ಪ್ರಮಾಣಾನುಸಾರದ ಮನೆ ಬಾಡಿಗೆ ಭತ್ಯೆಯನ್ನು ಸಹ ಸೇರಿಸಿ ಪಾವತಿಗೆ ಪರಿಗಣಿಸಲು ಈ ಮೂಲಕ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 568 


ಕೆ.ಎಸ್‌. ಗೋಪಾಲಕೃಷ್ಣ, 
5050 ತ್ರ 


ಸರ್ಕಾರದ ಜಂಟಿ ಕಾರ್ಯದರ್ಶಿ (ಸೇವೆಗಳು-1), 
ಆರ್ಥಿಕ ಇಲಾಖೆ 
FINANCE SECRETARIAT 
NOTIFICATION 
No. FD 04 CET 2013, Bangalore, Dated: 6" August, 2014 
In exercise of the powers conferred by Section 11-A of the Karnataka Tax on Entry of Goods Act, 1979 (Karnataka Act 27 of 
1979), read with Section 21 of the Karnataka General Clauses Act, 1899 (Karnataka Act lll of 1899), the Government of Karnataka 
hereby amends the Notification No. FD 04 CET 2013, dated : 31-08-2013 published in the Karnataka Gazette Extraordinary 
dated : 31° August 2013, with immediate effect as follows, namely :- 
In the said Notification for words "with immediate effect", the words "from 21° July 2013" shall be substituted. 
By Order and in the name of the Governor of Karnataka, 
PR-569 VENKATESH G. 
SC-1700 Under Secretary to Government, 
Finance Department (C.T.-1) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 22 ಸಉಲಾ 2014, ಬೆಂಗಳೂರು, ದಿನಾಂಕ: 16ನೇ ಜುಲೈ, 2014 


ವಿಷಯ : ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ) ಆದೇಶ, 2013ರಡಿಯಲ್ಲಿ ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಮಣ ನಿರ್ವಹಣೆ 
ಇಲಾಖೆಯಲ್ಲಿ ಉಪ ನಿರ್ದೇಶಕರು ವೃಂದದಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ 
ಸ್ಥಳೀಯ ವ್ಯಕ್ತಿಗಳಿಗೆ ಶೇ. 8%ರಷ್ಟು ಗುರುತಿಸುವ ಕುರಿತು 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಕಂಡಿಕೆ 13ರಡಿ 
ಮತ್ತು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013ರ ನಿಯಮ 5ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪಿಂಚಣಿ, ಸಣ್ಣ ಉಳಿತಾಯ ಮತ್ತು 
ಆಸ್ತಿ-ಯಣ ನಿರ್ವಹಣೆ ಇಲಾಖೆಯ ವ್ಯಾಪ್ತಿಯಡಿ ಬರುವ ಗ್ಯೂಪ್‌-ಎ (ಕಿರಿಯ ಶ್ರೇಣಿ) ಹಂತದ ಉಪ ನಿರ್ದೇಶಕರ ವೃಂದದಲ್ಲಿ ಶೇ. 8ರಷ್ಟು ಹುದ್ದೆಗಳನ್ನು 
ಕೆಳಗಿನಂತೆ ಮೀಸಲಿರಿಸಿ ಅನುಸೂಚಿಯಲ್ಲಿರುವಂತೆ ಈ ಮೂಲಕ ಅಧಿಸೂಚಿಸಲಾಗಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೧೧ 


























ಅನುಸೂಚಿ 
ವೃಂದ ಮತು ನೇಮಕಾತಿ ರಾಜ್ಯ 
ಜ್ರ ಹ ರಾಜ್ನ ವ್ನಾಪಿ ಸಳೀಯ ವಂದದಲ್ಲಿ 
ವೇತನ ನಿಯಮಗಳನ್ನಯ ಮಂಜೂರಾದ ಮಟ್ಟದ ರಾಜ್ಯ ಥ್ರ ಉಳ್ಳಲ ಇ ಿಂಬದ್ಲ 
ಖ ಗುರುತಿಸಲಾದ ಹುದೆಗಳು ಉಳಿದ 
ಕ್ರಸಂ ಹುದೆ ಶ್ರೇಣಿ ಹುದ್ದೆಗಳು ಕಚೇರಿ | ಮಟ್ಟದ | ಮೂಲ 
ik (ರೂ. ಯಲ್ಲಿನ | ಸ್ಥಳೀಯ Fe 
ಮೂಲ ನೇರ ನೇರ ೪ 
ವೃಂದ ನೇಮಕಾತಿ ಅಜತ ಟೆ ಕ ನೇಮಕಾತಿ ಅಸ ಬ 
1 2 3 4 5 6 7 8 9 10 
1 ಉಪ 28100- — 0% 100% — 8% — 100% — — 
ನಿರ್ದೇಶಕರು 50100 3 0 | ಸ ಸ 7 7 7 






































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಲಕ್ಷ್ಮಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 


೧.೧, 570 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ನು 
ಅಧಿಸೂಚನೆ 
ಸಂಖ್ಯೆ : ಅಪಜೀ 97 ಎಫ್‌ಎಎಫ್‌ 2014, ಬೆ೦ಗಳೂರು, ದಿನಾಂಕ 26-08-2014 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (4)ರಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ ಎಹೆಚ್‌ಎಫ್‌ಎಫ್‌ 363 ಎಫ್‌ಎಎಫ್‌ 91 
ದಿನಾಂಕ 28-06-1991 ರಲ್ಲಿ ರಾಯಚೂರು ಜಿಲ್ಲೆ, ಸಿಂಧನೂರು ತಾಲ್ಲೂಕು, ತುರ್ವಿಹಾಳ ಹೋಬಳಿ, ಭೋಗಾಪುರ ಗ್ರಾಮದ ಸ.ನಂ. 35 ರಲ್ಲಿನ 17-25 
ಹೆಕ್ಟೇರ್‌ ಪ್ರದೇಶವನ್ನು “ಮೀಸಲು ಅರಣ್ಯ”ವನ್ನಾಗಿ ಏರ್ಪಡಿಸಲು ಉದ್ದೇಶಿಸಲಾಗಿತ್ತು. ಸದರಿ ಅಧಿಸೂಚನೆಯು ದಿನಾಂಕ 28-05-1991 ರಲ್ಲಿ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. 

ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿ, ಬಳ್ಳಾರಿ ಇವರುಗಳ ಶಿಫಾರಸ್ಸಿನ್ವಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
(ಅರಣ್ಯಪಡೆ ಮುಖ್ಯಸ್ಥರು) ರವರ ದಿನಾಂಕ 01-04-2014 ರಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಕೆಳಸೂಚಿಸಿರುವ ಅನುಸೂಚಿಯಲ್ಲಿ 
ನಮೂದಿಸಿರುವಂತೆ ಒಟ್ಟು 17-25 ಹೆಕ್ಟೇರ್‌ ಪ್ರದೇಶವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (17) ರಡಿ “ಮೀಸಲು ಅರಣ್ಯ” ಎಂದು ಸರ್ಕಾರ 
ಘೋಷಿಸಿರುತ್ತದೆ. 





























ಅನುಸೂಚಿ 
ಕ್ರಮ ವಿಸ್ತೀರ್ಣ 
ಸ್‌ ಜಿಲೆ/ತಾಲೂಕು/ಹೋಬಳಿ ಗ್ರಾಮ ಸರ್ವೆ ನಂ. ಣ್‌ 
ಸಂಖ್ಯೆ $2 ki (ಹೆಕ್ಟೇರ್‌ಗಳಲ್ಲಿ) 
1, ರಾಯಚೂರು, ಸಿಂಧನೂರು ತಾಲ್ಲೂಕು, ತುರ್ವಿಹಾಳ ಹೋಬಳಿ ಭೋಗಾಪುರ 35 17-25 
ಸೀಮಾ ವಿವರಣೆ 


ಉತ್ತರಕ್ಕೆ : ಸೀಮಾರೇಖೆಯು ಭೋಗಾಪುರ ಗ್ರಾಮದ ಸರ್ವೆ ನಂಬರ್‌ 35ರ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನಲ್ಲಿ 1ನೇ ಕಲ್ಲಿನಿಂದ ಆರಂಭವಾಗಿ 
51 ಡಿಗ್ರಿ ಕೋನದೊಂದಿಗೆ 8 ಸರಪಳಿ ಪೂರ್ವಕ್ಕೆ ಚಲಿಸಿ 2ನೇ ಕಲ್ಲನ್ನು ಸೇರುವುದು. 


ಪೂರ್ವಕ್ಕೆ : ಸೀಮಾರೇಖೆಯು ಸದರಿ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿ 2ನೇ ಕಲ್ಲಿನಿಂದ 147 ಡಿಗ್ರಿ ಕೋನದೊಂದಿಗೆ ದಕ್ಷಿಣಾಭಿಮುಖವಾಗಿ ಸಾಗುತ್ತಾ 
ಸರ್ವೆನಂಬರ್‌ 33,34,36 ಮತ್ತು 37ರ ಪಶ್ಚಿಮ ಗಡಿಗಳ ಮೂಲಕ ಹಾದು ಒಟ್ಟು 54.50 ಸರಪಳಿ ಚಲಿಸಿದನಂತರ 9ನೇ ಕಲ್ಲನ್ನು ಸೇರುವುದು. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) 
[ಒಂದು ಗುಂಟರ್‌ ಜೈನ್‌-100 ಲಿಂಕ್ಸ್‌566 ಅಡಿಗಳು]. 


























ಕೋನ ಅಂತರ 
ಕಲ್ಲಿನಿಂದ ಕಲಿಗೆ 
೧ (ಡಿಗಿಗಳಲ್ಲಿ) (ಸರಪಳಿಗಳಲ್ಲಿ) 
p> 3 147 8.75 
3 4 145 7.00 
4 5 145 7.75 











೩೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ಭಾಗ ೪ಎ 
































ಕೋನ ಅಂತರ 
ಕಲ್ಲಿನಿಂದ ಕಲ್ಲಿಗೆ 
9 (ಡಿಗಿಗಳಲ್ಲಿ) (ಸರಪಳಿಗಳಲ್ಲಿ) 
5 6 150 8.00 
6 7 150 7.75 
7 8 167 10.00 
8 9 153 5.20 








[38 


ಖೈ 
ನೇರವಾಗಿ ಪಶ್ಚಿಮಾಭಿಮುಖವಾಗಿ 9 ಸರಪ 


ಚ 


4. 


ಚ 


ಕ್ಲಿಣಕ್ಕೆ : ಸೀಮಾರೇಖೆಯು ಸದರಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಿಂದ 9ನೇ ಕಲ್ಲಿನಿಂದ ಆರಂಭವಾಗಿ 261 ಡಿಗ್ರಿ ಕೋನದೊಂದಿಗೆ 
ಳಿ ಚಲಿಸಿದ ನಂತರ 11ನೇ ಕಲ್ಲನ್ನು ಸೇರುವುದು. ದಕ್ಷಿಣದಲ್ಲಿ ಸೀಮಾರೇಖೆಯು ಸರಳ ರೇಖೆಯಲ್ಲಿ ಚಲಿಸಿದೆ. 


ಶ್ಲಿಮ : ಸೀಮಾರೇಖೆಯು ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಿಂದ 320 ಡಿಗ್ರಿ ಕೋನದೊಂದಿಗೆ 11ನೇ ಕಲ್ಲಿನಿಂದ, ಆರಂಭವಾಗಿ 


ಉತ್ತರಕ್ಕೆ ಚಲಿಸುತ್ತಾ ಸರ್ವೆನ೦ಬರ್‌ 16, 26 ಮ್ತು 27ರ ಪೂರ್ವದ ಗಡಿಗಳ ಮೂಲಕ ಹಾದು ಒಟ್ಟು 49.25 ಸರಪಳಿ ಚಲಿಸಿದ ನಂತರ ಆರಂಭಿಕ 


ಸ್ಥಾನವಾದ 1ನೇ ಕಲ್ಲನ್ನು ಸೇರುವುದು. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ 
(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗುಂಟರ್‌ ಚೈನ್‌-100 ಲಿಂಕ್ಸ್‌-66 ಅಡಿಗಳು]. 
































ಕಲ್ಲಿನಿಂದ ಕಲ್ಲಿಗೆ ಚಚ ಕತ 
ನಾ ಈ (ಡಿಗಿಗಳಲ್ಲಿ) (ಸರಪಳಿಗಳಲ್ಲಿ) 

11 12 320 6.00 
12 13 320 4.00 
13 14 329 8.00 
14 15 2 7.50 
15 16 339 6.00 
16 17 339 6.00 
17 18 339 3.25 
18 19 320 5.00 
19 1 320 3.50 




















ಹಕ್ಕು ಮತ್ತು ಸೌವಲತ್ತುಗಳು: 

1. ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 
ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ. ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
ಗ್ರಾಮಸ್ತರು ವಾಸ್ತವಿ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ (ರಿಜರ್ವ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 
ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 


= ಟು ಬ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಪಿ. ಪಾಟೀಲ 
PR. 659 ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC. 250 ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
= 
ಅಧಿಸೂಚನೆ 
ಸಂಖ್ಯೆ : ಅಪಜೀ 114 ಎಫ್‌ಎಎಫ್‌ 2014, ಬೆಂಗಳೂರು, ದಿನಾಂಕ 26-08-2014 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (4)ರಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ ಎಹೆಚ್‌ಎಫ್‌ಎಫ್‌ 79 ಎಫ್‌ಎಎಫ್‌ 91 
ದಿನಾಂಕ 25-06-1991 ರಲ್ಲಿ ರಾಯಚೂರು ಜಿಲ್ಲೆ, ರಾಯಚೂರು ತಾಲ್ಲೂಕು, ಕಲಮಲಾ ಹೋಬಳಿ, ಚಾಲಿಬೆಂಚಿ ಗ್ರಾಮದ ಸ.ನಂ. 18 ರಲ್ಲಿನ 30-47 
ಹೆಕ್ಟೇರ್‌ ಮತ್ತು ಆಶಾಪುರ ಸ.ನಂ. 95 ರಲ್ಲಿನ 54-50 ಹೆಕ್ಟೇರ್‌ ಒಟ್ಟು 84-97 ಹೆಕ್ಟೇರ್‌ ಪ್ರದೇಶವನ್ನು “ಮೀಸಲು ಅರಣ್ಯ”ವನ್ನಾಗಿ ಏರ್ಪಡಿಸಲು 
ಉದ್ದೇಶಿಸಲಾಗಿತ್ತು. ಸದರಿ ಅಧಿಸೂಚನೆಯು ದಿನಾಂಕ 28-05-1992 ರಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೧೩ 





ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿ, ಬಳ್ಳಾರಿ ಇವರುಗಳ ಶಿಫಾರಸ್ಸಿನ್ವಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
(ಅರಣ್ಯಪಡೆ ಮುಖ್ಯಸ್ಥರು) ರವರ ದಿನಾಂಕ 11-04-2014 ರಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಕೆಳಸೂಚಿಸಿರುವ ಅನುಸೂಚಿಯಲ್ಲಿ 
ನಮೂದಿಸಿರುವಂತೆ ಒಟ್ಟು 84-97 ಹೆಕ್ಟೇರ್‌ ಪ್ರದೇಶವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (17) ರಡಿ “ಮೀಸಲು ಅರಣ್ಯ” ಎಂದು ಸರ್ಕಾರ 
ಘೋಷಿಸಿರುತ್ತದೆ. 





























ಅನುಸೂಚಿ 
ಕ್ರಮ ವಿಸ್ತೀರ್ಣ 
ಜಿಲೆ/ತಾಲೂಕು/ಹೋಬಳಿ ಗ್ರಾಮ ಸರ್ವೆ ನಂ. | 
ಸಂಖ್ಯೆ ಷ್ಟ ಸ (ಹೆಕ್ಟೇರ್‌ಗಳಲ್ಲಿ) 
1. ರಾಯಚೂರು ಜಿಲ್ಲೆ, ಜಾಲಿಬೆಂಚಿ ಮತ್ತು 18 30-47 
ರಾಯಚೂರು ತಾಲ್ಲೂಕು, ಆಶಾಮರ 95 54-50 
ಕಲಮಾಲ ಹೋಬಳಿ 
ಸೀಮಾ ವಿವರಣೆ 


ಉತ್ತರ : ಸೀಮಾರೇಖೆಯು ಜಾಲಿಬೆಂಚಿ ಗ್ರಾಮದ ಸರ್ವೆನಂಬರ್‌ 18 ಮತ್ತು ಆಶಾಪುರ ಗ್ರಾಮದ ಸರ್ವೆನಂಬರ್‌ 95ರ ಸದರಿ ಜಾಲಿಬೆಂಚಿ 
ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಹಳೆ ಜಾಲಿಬೆಂಚಿ ಗಡಿಯ ಮೇಲೆ 1ನೇ ಕಲ್ಲಿನಿಂದ 84.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಆಶಾಪುರದಿಂದ 
ಮಲಿಯಾಬಾದಿಗೆ ಹೋಗುವ ರಸ್ತೆಯ ಬದಿಯಲ್ಲಿ ಸಾಗುತ್ತಾ ಜಾಲಿಬೆಂಚಿ ಸರ್ವೆನಂಬರ್‌ 46, 47, 48, 62, 63, 93, 94, 90 ಮತ್ತು 88 ಗಳನ್ನು 
ಹೊರತುಪಡಿಸಿ ಇವುಗಳ ದಕ್ಷಿಣದ ಗಡಿಗುಂಟ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯಾ ದಿಕ್ಕಿನ ಮೂಲೆಯಲ್ಲಿ 13ನೇ ಕಲ್ಲನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) 
[ಒಂದು ಗುಂಟರ್‌ ಚೈನ್‌-100 ಲಿಂಕ್ಸ್‌566 ಅಡಿಗಳು]. 









































ಕಲ್ಲಿನಿಂದ ಕಲ್ಲಿಗೆ ಭೂ ಸತ 
ನಾ ಈ (ಡಿಗ್ರಿಗಳಲ್ಲಿ) (ಸರಪಳಿಗಳಲ್ಲಿ) 

1 2 84.30 3.75 
2 3 89 5.00 
3 4 78 5.25 
4 5 69.30 5.00 
5 6 62 3.75 
6 ಕ 39 3.25 
7 8 122.30 7.30 
8 9 107 15.25 
9 10 153.30 5.00 
10 11 147.30 5.50 
I 12 109 4.50 
12 13 118 5.25 




















ಪೂರ್ವ : ಸೀಮಾರೇಖೆಯು ಸದರಿ ಜಾಲಿಬೆಂಚಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಜಾಲಿಬೆಂಚಿ ಸರ್ವೆನಂಬರ್‌ 88, 95 ಮತ್ತು 
ಮಲಿಯಾಬಾದ್‌ ಗಡಿಗಳು ಸೇರುವ ಸ್ಥಳದಲ್ಲಿ 13ನೇ ಕಲ್ಲಿನಿಂದ 190 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಮಲಿಯಾಬಾದ್‌ ಗಡಿಗು೦ಟ ಸಾಗುತ್ತಾ 
ಆಶಾಪುರ ಸರ್ವೆನಂಬರ್‌ 23, 25 ಮತ್ತು 51 ಗಳನ್ನು ಹೊರತುಪಡಿಸಿ ಕೆರೆಯ ಪಕ್ಕದಲ್ಲಿಯೇ ದಕ್ಷಿಣಾಭಿಮುಖವಾಗಿ ಚಲಿಸುತ್ತ ಕ್ಷೇತ್ರದ ಆಗ್ನೇಯ ದಿಕ್ಕಿನ 
ಮೂಲೆಯಲ್ಲಿ 26ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ 
(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗು೦ಟರ್‌ ಚೈನ್‌-100 ಲಿಂಕ್ಸ್‌566 ಅಡಿಗಳು]. 

















ಕೋನ ಅಂತರ 
ಕಲ್ಲಿನಿಂದ ಕಲಿಗೆ 
ಳು ನ (ಡಿಗಿಗಳಲ್ಲಿ) (ಸರಪಳಿಗಳಲ್ಲಿ) 
13 14 190 4.00 
14 15 214 4.00 
15 16 71 6.00 
16 17 114.30 3.00 




















೩೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ಭಾಗ ೪ಎ 






































ಕಲ್ಲಿನಿಂದ ಕಲ್ಲಿಗೆ ನ ಸ 
ನಾ ಈ (ಡಿಗಿಗಳಲ್ಲಿ) (ಸರಪಳಿಗಳಲ್ಲಿ) 

17 18 133.30 3.75 
18 19 200 3.75 
19 20 252 6.50 
20 21 216.30 5.00 
21 22 225 5.50 
22 23 22130 6.50 
23 24 202.30 8.75 
24 25 205 7.00 
25 26 216 4.00 

















: ಸೀಮಾರೇಖೆಯು ಸದರಿ ಜಾಲಿಬೆಂಚಿ ಗ್ರಾಮದ ಸರ್ವೆನ೦ಬರ್‌ 18 ಮತ್ತು ಆಶಾಪುರ ಗ್ರಾಮದ ಸರ್ವೆನಂಬರ್‌ 95ರ ಸದರಿ 


ಜಾಲಿಬೆಂಚಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಕೆರೆಯ ಬಂಡು ಮೇಲೆ ದೇವಸ್ಥಾನದ ಪಕ್ಕದಲ್ಲಿಯೇ 26ನೇ ಕಲ್ಲಿನಿಂದ 287 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಆಶಾಪುರ ಸರ್ವೆನಂಬರ್‌ 31, 39, 32, 36, 37, 1 12, 13 ಮತ್ತು 17 ಗಳನ್ನು ಹೊರತುಪಡಿಸಿ ಇವುಗಳ ಉತ್ತರದ ಗಡಿಗುಂಟ 
ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿ ಮೂಲೆಯಲ್ಲಿ 37ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ 
ಚಲಿಸಿರುವುದು. ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗ್ರಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗು೦ಟರ್‌ ಚೈನ್‌-100 ಲಿಂಕ್ಸ್‌-66 


ಅಡಿಗಳು]. 









































ಕಲ್ಲಿನಿಂದ ಕಲ್ಲಿಗೆ yi ನ 
ನ ಈ (ಡಿಗಿಗಳಲ್ಲಿ) (ಸರಪಳಿಗಳಲ್ಲಿ) 

26 27 287 6.00 
27 28 214 2.75 
28 29 167.30 3.50 
29 30 207.30 5.00 
30 31 142.30 3.75 
3] 32 180 4.75 
32 33 280.30 5.00 
33 34 308 6.00 
34 35 330 4.10 
35 36 295 6.75 
36 37 336 6.75 

















ಪಶ್ಚಿಮ : ಸೀಮಾರೇಖೆಯು ಸದರಿ ಜಾಲಿಬೆಂಚಿ 


ಕ್ಷೇತ್ರದ ನೈರುತ್ಯ ಮೂಲೆಯಲ್ಲಿ ಆಶಾಪುರ ಸರ್ವೆನ೦ಬರ್‌ 18, 17 ಮತ್ತು ಜಾಲಿಬೆಂಚಿ ಗಡಿ 


ಸರ್ವೆನಂಬರ್‌ 95, 96 ರ ಗಡಿಗಳು ಕೂಡುವ ಸ್ಥಳದಲ್ಲಿ 37ನೇ ಕಲ್ಲಿನಿಂದ 48 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಜಾಲಿಬೆಂಚಿ ಸರ್ವೆನ೦ಬರ್‌ 96, 46, 
45, 42, 41, 40, 38 ಮತ್ತು 39 ಗಳನ್ನು ಹೊರತುಪಡಿಸಿ ಇವುಗಳ ಪೂರ್ವದ ಗಡಿಗು೦ಟ ಉತ್ತರಾಭಿಮುಖವಾಗಿ ಚಲಿಸುತ್ತಾ 53ನೇ ಕಲ್ಲನ್ನು ದಾಟಿ 
ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಆಶಾಪುರ ದಿಂದ ಮಲಿಯಾಬಾದಿಗೆ ಹೋಗುವ ರಸ್ತೆಯ ಪಕ್ಕದಲ್ಲಿ 1ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗು೦ಟರ್‌ 


ಚೆ 


ೈನ್‌-100 ಲಿಂಕ್ಸ್‌66 ಅಡಿಗಳು]. 

















ಕೋನ ಅಂತರ 
ಕಲ್ಲಿನಿಂದ ಕಲ್ಲಿಗೆ 
Ki ಇ (ಡಿಗಿಗಳಲ್ಲಿ) (ಸರಪಳಿಗಳಲ್ಲಿ) 
37 38 48 6.50 
38 39 329 6.25 
39 40 357.30 2.00 

















ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


೩೩೧೫ 





















































ಕಲ್ಲಿನಿಂದ ಕಲ್ಲಿಗೆ ಕಡ ಸ 
ನಾ ಸ್‌ (ಡಿಗ್ರಿಗಳಲ್ಲಿ) (ಸರಪಳಿಗಳಲ್ಲಿ) 

40 41 327.30 2.50 
41 42 02.30 5.00 
42 43 24.30 4.00 
43 44 24.30 5.00 
44 45 24 5.75 
45 46 356.30 6.75 
46 47 357.30 5.00 
47 48 334.30 5.00 
48 49 309 2.00 
49 50 243 4.25 
50 5] 312 4.00 
5] 52 352.30 4.00 
52 53 530 4.50 
53 1 06 5.00 

















ಹಕ್ಕು ಮತ್ತು ಸೌವಲತ್ತುಗಳು: 


1. ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 
2 ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ. ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
3. ಗ್ರಾಮಸ್ತರು ವಾಸ್ತವಿ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ (ರಿಜರ್ವ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 
4 


ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 


PR. 660 
SC. 250 


ಫೋಷಿಸಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್‌.ಪಿ. ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ ಇಲಾಖೆ. 
ದ್‌ ಮೆ 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಕಾ 


ಅಧಿಸೂಚನೆ 


ಸಂಖ್ಯೆ:ಅಪಜೀ 102 ಎಫ್‌ಎಎಫ್‌2014 ಬೆಂಗಳೂರು, ದಿನಾಂಕ: 26.08.2014 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (4) ರಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ: ಎಹೆಚ್‌ಎಫ್‌ಎಫ್‌ 108 ಎಫ್‌ಎಎಫ್‌ 91 
ದಿನಾಂಕ: 28.06.1991 ರಲ್ಲಿ ರಾಯಚೂರು ಜಿಲ್ಲೆ, ದೇವದುರ್ಗ ತಾಲ್ಲೂಕು, ಜಾಲಹಳ್ಳಿ ಹೋಬಳಿ, ಸುಣ್ಣದಕಲ್ಲು ಗ್ರಾಮದ ಸ.ನಂ. 30/ ರಲ್ಲಿನ 29-75 
ಹೆಕ್ಟೇರ್‌, ಸ.ನಂ. 30/2 ರಲ್ಲಿನ 31-50 ಹೆಕ್ಟೇರ್‌ ಮತ್ತು ಸ.ನಂ. 30/3ರಲ್ಲಿನ 4-00 ಒಟ್ಟು 65-20 ಹೆಕ್ಟೇರ್‌ ಪ್ರದೇಶವನ್ನು “ಮೀಸಲು ಅರಣ್ಯ”ವನ್ನಾಗಿ 
ಏರ್ಪಡಿಸಲು ಉದ್ದೇಶಿಸಲಾಗಿತ್ತು. ಸದರಿ ಅಧಿಸೂಚನೆಯು ದಿನಾಂಕ: 04.06.1992ರಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿತ್ತು. 

ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿ, ಬಳ್ಳಾರಿ ಇವರುಗಳ ಶಿಫಾರಸ್ಸಿನ್ವಯ ಪಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
(ಅರಣ್ಯಪಡೆ ಮುಖ್ಯಸ್ಥರು) ರವರ ದಿನಾಂಕ: 01.04.2014ರಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಕೆಳಸೂಚಿಸಿರುವ ಅನುಸೂಚಿಯಲ್ಲಿ 
ನಮೂದಿಸಿರುವಂತೆ ಒಟ್ಟು 65-20 ಹೆಕ್ಟೇರ್‌ ಪ್ರದೇಶವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (17)ರಡಿ “ಮೀಸಲು ಅರಣ್ಯ” ಎಂದು ಸರ್ಕಾರ 























ಅನುಸೂಚಿ 
ಕ್ರಸಂ. ಜಿಲ್ಲೆ/ತಾಲ್ಲೂಕು/ಹೋಬಳಿ ಗ್ರಾಮ ಸರ್ವೆ ನಂ. ( ಹಸೆ ಲ 
1 ರಾಯಚೂರು, ದೇವದುರ್ಗ ತಾಲ್ಲೂಕು, ಸುಣ್ಣದಕಲ್ಲು 30/1 29-75 
ಜಾಲಹಳ್ಳಿ ಹೋಬಳಿ 30/2 31-50 
30/3 4-00 
ಒಟ್ಟು 65-20 











೩೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಸೀಮಾ ವಿವರಣೆ 


ಉತ್ತರ :-ಸೀಮಾರೇಖೆಯು ಸುಣ್ಣದಕಲ್ಲು ಗ್ರಾಮದ ಸರ್ವೆನಂಬರ್‌ 30/1, 30/2, 30/3, ಸದರಿ ಸುಣ್ಣದಕಲ್ಲು ಕ್ಷೇತ್ರದ ವಾಯುವ್ಯ ದಿಕ್ಕಿನ 
ಮೂಲೆಯಲ್ಲಿ ಸರ್ವೆನಂಬರ್‌ 30/, ಮತ್ತು 69 ರ ಗಡಿಗಳ ಮೇಲೆ ಊಟಿಯಿಂದ ಸುಣ್ಣದಕಲ್ಲಿಗೆ ಹೋಗುವ ದಾರಿಯ ಬದಿಯಲ್ಲಿ 1ನೇ ಕಲ್ಲಿನಿಂದ 84 ಡಿಗ್ರಿ 
ಕೋನದೊಂದಿಗೆ ಆರಂಭವಾಗಿ ಸರ್ವೆನಂಬರ್‌ 69, 101, 24/2, 24/, 25, 26, ಮತ್ತು 27,28, ಗಳನ್ನು ಹೊರತುಪಡಿಸಿ ಇವುಗಳ ದಕ್ಷಿಣದ ಗಡಿಗುಂಟ 
ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 16ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ 
ಚಲಿಸಿರುತ್ತದೆ.:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗ್ರಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗುಂಟರ್‌ ಚೈನ್‌-100 ಲಿಂಕ್ಸ್‌-66 
ಅಡಿಗಳು] 





















































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
| 1ಎ 84 3.00 
1ಎ 2 105 2.50 
2 3 81 3.25 
3 4 126 4.50 
4 5 147 3.75 
5 6 178.30 2.50 
6 161.30 1.75 
7 8 156.30 2.75 
8 9 170.30 4.25 
9 10 93 3.50 
10 11 96 3.00 
11 12 120.30 1.25 
12 13 122.30 4.25 
13 14 113.30 5.50 
14 15 119 5.50 
15 16 70.30 3.25 




















ಪೂರ್ವ:- ಸೀಮಾರೇಖೆಯು ಸದರಿ ಸುಣ್ಣದಕಲ್ಲು ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆನಂಬರ್‌ 27,28, ಮತ್ತು 30/2 ರ ಗಡಿಗಳ 
ಮೇಲೆ 16ನೇ ಕಲ್ಲಿನಿಂದ 182.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸರ್ವೆನಂಬರ್‌ 28,29,30 ಮತ್ತು 35 ಗಳನ್ನು ಹೊರತು ಪಡಿಸಿ ಇವುಗಳ ಪಶ್ಚಿಮದ 
ಗಡಿಗುಂಟ ದಕ್ಷಿಣಾಭಿಮುಖವಾಗಿ ದೊಡ್ಡ ಹಳ್ಳದ ಬದಿಯಲ್ಲಿ ಚಲಿಸುತ್ತಾ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 29 ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗ್ರಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗುಂಟರ್‌ 
ಜೈನ್‌-100 ಲಿಂಕ್ಸ್‌566 ಅಡಿಗಳು] 


















































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
16 17 182.30 6.25 
17 18 47 4.00 
18 19 152 1.25 
19 20 152 3.50 
20 21 183 10.25 
21 22 194.30 2.75 
ಲ 22ಎ 189 2.25 
22ಎ 23 183 6.00 
23 24 93 5.00 
24 25 125 5.50 
25 26 94.30 3.75 
26 26ಎ 146 150 
26ಎ 27 147 11.00 
27 28 245.30 4.00 
28 29 15130 6.75 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೧೭ 





ದಕ್ಷಿಣ :-ಸೀಮಾರೇಖೆಯು ಸುಣ್ಣದಕಲ್ಲು ಗ್ರಾಮದ ಸರ್ವೆನಂಬರ್‌ 30/, 30/2, ಮತ್ತು 30/3 ರ ಸದರಿ ಸುಣ್ಣದಕಲ್ಲು ಕ್ಷೇತದ ಆಗ್ನೆಯ ದಿಕ್ಕಿನ 
ಮೂಲೆಯಲ್ಲಿ ಸರ್ವೆನಂಬರ್‌ 30/3, ಮತ್ತು 35 ರ ಗಡಿಗಳ ಮೇಲೆ 29ನೇ ಕಲ್ಲಿನಿಂದ 226.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸರ್ವೆನಂಬರ್‌ 34, 
37, 38ರ ಗಡಿಗಳನ್ನು ಹೊರತುಪಡಿಸಿ ಅಲ್ಪ ಸ್ವಲ್ಪ ಹೊತ್ತುವರಿ ಕಾರಣ ಸರ್ವೆನಂಬರ್‌ 30/3 ರಲ್ಲಿಯೇ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ನೈರುತ್ಯ 
ದಿಕ್ಕಿನ ಮೂಲೆಯಲ್ಲಿ 38ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ: ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ 
ಬೇರಿಂಗ್‌(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗುಂಟರ್‌ ಜೈನ್‌-100 ಲಿಂಕ್ಸ್‌566 ಅಡಿಗಳು] 



































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
29 29ಎ 226.30 6.75 
29 30 276.30 10.25 
30 31 06.30 8.00 
31 32 276 7.50 
32 33 253 4.50 
33 34 07.30 175 
34 35 284 2.00 
35 36 23130 ಸ 
36 37 351 3.25 
37 38 288.30 5.00 




















ಪಶ್ಚಿಮ:- ಸೀಮಾರೇಖೆಯು ಸದರಿ ಸುಣ್ಣದಕಲ್ಲು ಕ್ಷೇತ್ರದ ಗ್ರಾಮದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆನಂಬರ್‌ 30/2 ಮತ್ತು 38ರ ಗಡಿಗಳ 
ಮೇಲೆ 38ನೇ ಕಲ್ಲಿನಿಂದ 55 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸರ್ವೆ ನಂಬರ್‌ 49, 39, 48, 47, 56, 45, 5], 50 ಮತ್ತು 69 ಗಳನ್ನು 
ಹೊರತುಪಡಿಸಿ ಅಲ್ಪ ಸ್ವಲ್ಪ ಒತ್ತುವರಿ ಕಾರಣ ಕ್ಷೇತ್ರದ ಸರ್ವೆನಂಬರ್‌ 30/2 ಮತ್ತು 30/ ರಲ್ಲಿಯೇ ಉತ್ತರಾಭಿಮುಖವಾಗಿ ಚಲಿಸುತ್ತಾ 76ನೇ ಕಲ್ಲನ್ನು ದಾಟಿ 
ಕ್ಷೇತ್ರದ ವಾಯವ್ಯ ದಿಕ್ಕಿನ ಮೂಲೆಯಲ್ಲಿ ಊಟಿನಿಂದ ಸುಣ್ಣದಕಲ್ಲಿಗೆ ಹೋಗುವ ದಾರಿಯ ಬದಿಯಲ್ಲಿ 1ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗುಂಟರ್‌ 



























































ಜೈನ್‌-100 ಲಿಂಕ್ಷ್‌66 ಅಡಿಗಳು] 
ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
8 39 55 33.75 
39 40 115 3.25 
40 41 39.50 2.50 
41 42 290 3.25 
42 43 316.30 3.00 
43 44 25.30 3.50 
44 45 50 4.20 
45 46 02 3.75 
46 47 286.30 10.00 
47 48 12 7.25 
48 49 92 5.25 
49 50 14 6.75 
50 51 07 3.25 
51 52 287 5.00 
52 53 334 3.50 
53 54 264.30 3.50 
54 55 210 3.00 
55 56 165 3.25 




















೩೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 







































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
56 57 171 7.00 
57 58 251 6.50 
58 59 290.30 3.50 
59 60 295 8.00 
60 61 307.30 4.00 
61 62 237.30 3.25 
62 63 16.30 4.50 
63 64 281.30 6.50 
64 65 334 3.50 
65 66 58.30 5.75 
66 67 95 3.00 
67 68 13 3.00 
68 69 86.30 3.00 
69 70 80.30 3.75 
70 71 14 6.00 
71 72 316 4.00 
72 73 36 2.25 
73 74 316 3.00 
74 75 35130 3.25 
75 76 290.30 5.25 
76 1 18 2.25 




















ಹಕ್ಕು ಮತ್ತು ಸವಲತ್ತುಗಳು:- 





1 ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 


2) ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ. ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
3) ಗ್ರಾಮಸ್ತರು ವಾಸ್ತವಿ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗ(ರಿಜರ್ವ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು 
4) ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 
PR. 661 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50 -250 ಎಸ್‌.ಪಿ.ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅರಣ್ಯ, ಪರಿಸರ ಮತು ಜೀವಿಶಾಸ, ಇಲಾಖೆ. 
ದಿ ಮೆ 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
= 
ಅಧಿಸೂಚನೆ 
ಸಂಖ್ಯೆ:ಅಪಜೀ 113 ಎಫ್‌ಎಎಫ್‌2014 ಬೆಂಗಳೂರು, ದಿನಾಂಕ: 26.08.2014 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲ೦ (4) ರಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ: ಎಹೆಚ್‌ಎಫ್‌ಎಫ್‌ 13 ಎಫ್‌ಎಎಫ್‌ 91 
ದಿನಾಂಕ: 28.06.1991 ರಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲ್ಲೂಕು, ಕಲಮಲಾ ಹೋಬಳಿ, ಜಾಲಿಬೆಂಚಿ ಗ್ರಾಮದ ಸ.ನಂ. 26 ರಲ್ಲಿನ 31-25 
ಮತ್ತು ಯರಗೇರಾ ಹೋಬಳಿ ಉಡುಂಗಲ್ಲು ಗ್ರಾಮದ ಸ.ನಂ.54ರಲ್ಲಿನ 42-00 ಒಟ್ಟು 73-25 ಹೆಕ್ಟೇರ್‌ ಪ್ರದೇಶವನ್ನು “ಮೀಸಲು ಅರಣ್ಯ?ವನ್ನಾಗಿ 
ಏರ್ಪಡಿಸಲು ಉದ್ದೇಶಿಸಲಾಗಿತ್ತು. ಸದರಿ ಅಧಿಸೂಚನೆಯು ದಿನಾಂಕ: 10.09.1992ರಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿತ್ತು. 

ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿ, ಬಳ್ಳಾರಿ ಇವರುಗಳ ಶಿಫಾರಸ್ಸಿನ್ವಯ ಪಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
(ಅರಣ್ಯಪಡೆ ಮುಖ್ಯಸ್ಥರು) ರವರ ದಿನಾಂಕ: 11.04.2014 ರಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಕೆಳಸೂಚಿಸಿರುವ ಅನುಸೂಚಿಯಲ್ಲಿ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೧೯ 





ನಮೂದಿಸಿರುವಂತೆ ಒಟ್ಟು 73-25 ಹೆಕ್ಟೇರ್‌ ಪ್ರದೇಶವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲ೦ (17) ರಡಿ “ಮೀಸಲು ಅರಣ್ಯ” ಎಂದು ಸರ್ಕಾರ 
ಫೋಷಿಸಿರುತ್ತದೆ. 
































ಅನುಸೂಚಿ 

ಕ್ರಸಂ ಜಿಲ್ಲೆ/ತಾಲ್ರೂಕು/ಹೋಬಳಿ ಗ್ರಾಮ ಸರ್ವೆ ನಂ ಇಸ ರ 

ಅ. A 
1 ರಾಯಚೂರು, ರಾಯಚೂರು ತಾಲ್ಲೂಕು, ಜಾಲಿಬೆಂಚಿ ಮತ್ತು 26 31-25 
ಕಲಮಲ ಹೋಬಳಿ, ಯರಗೇರ ಹೋಬಳಿ ಉಡುಂಗಲ್ಲು 54 42-00 
ಒಟು, 73-25 

ಊ 
ಸೀಮಾ ವಿವರಣೆ 


ಉತ್ತರ :-ಸೀಮಾರೇಖೆಯು ಜಾಲಿಬೆಂಚಿ ಗ್ರಾಮದ ಸರ್ವೆನಂಬರ್‌ 26 ಮತ್ತು ಉದಮಗಲ್ಲ್‌ ಗ್ರಾಮದ ಸರ್ವೆನ೦ಬರ್‌ 54 ಸದರಿ ಉದಮಗಲ್‌ 
2ನೇ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಜಾಲಿಬೆಂಚಿಯಿಂದ ರಾಯಚೂರಿಗೆ ಹೋಗುವ ಕಾಲುದಾರಿ ಬದಿ ಮತ್ತು ಕೆರೆಯಲ್ಲಿ ಜಾಲಿಬೆಂಚಿ 
ಸರ್ವೆನಂಬರ್‌ 26,25, ಮತ್ತು 24 ರ ಗಡಿಗಳು ಸೇರುವ ಸ್ಥಳದಲ್ಲಿ 32ನೇ ಕಲ್ಲಿನಿಂದ 71 ನೇ ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಜಾಲಿಬೆಂಚಿ 
ಸರ್ವೆನಂಬರ್‌ 24 ಮತ್ತು 22ಗಳನ್ನು ಹೊರತುಪಡಿಸಿ ಇವುಗಳ ದಕ್ಷಿಣದ ಗಡಿಗುಂಟಾ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತದ ಈಶಾನ್ಯಾ ದಿಕ್ಕಿನ 
ಮೂಲೆಯಲ್ಲಿ 42ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ 
(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗುಂಟರ್‌ ಚೈನ್‌-100 ಲಿಂಕ್ಸ್‌ಐ66 ಅಡಿಗಳು] 



































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
32 33 71 6.75 
33 34 110.30 3.00 
34 35 162.30 3.50 
35 36 20730 6.00 
36 37 200.30 5.50 
37 38 197.30 7.00 
38 39 40.30 4.00 
39 40 28.30 5.75 
40 41 42 8.50 
41 42 68.30 6.00 




















ಪೂರ್ವ:- ಸೀಮಾರೇಖೆಯು ಸದರಿ ಉದಮಗಲ್ಲ್‌ 2ನೇ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಜಾಲಿಬೆಂಚಿ ಸರ್ವೆನಂಬರ್‌ 26,28 ಮತ್ತು 
ಮಲಿಯಾಬಾದ್‌ ಗಡಿಗಳು ಕೂಡುವ ಸ್ಥಳದಲ್ಲಿ 42ನೇ ಕಲ್ಲಿನಿಂದ 182.30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 22 ಸರಪಳಿ ಅಂತರದಲ್ಲಿ “ಎ” 
ಬಿಂದುವನ್ನು ತಲುಪಿ ಮಲಿಯಾಬಾದ್‌ ಗಡಿಗುಂಟ ಸಾಗುತ್ತಾ “ಎ” ಬಿಂದುವಿನಿಂದ 127.30 ಡಿಗ್ರಿ ಕೋನದೂಂದಿಗೆ 79 ಸರಪಳಿ ಅಂತರದಲ್ಲಿ “ಬಿ” 
ಬಿಂದುವನ್ನು ಪುನಃ ಕಮಲಾಪು ಗಡಿಗುಂಟ “ಬಿ” ಬಿಂದುವಿನಿಂದ 198 ಡಿಗ್ರಿ ಕೋನದೊಂದಿಗೆ 17 ಸರಪಳಿ ಅಂತರದಲ್ಲಿ ದಕ್ಷಿಣಾಭಿಮುಖವಾಗಿ "ಚಲಿಸುತ್ತ 
ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 1ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ:-ಪೂರ್ವದಲ್ಲಿ ಕಲ್ಲುಗಳನ್ನು 
ಹುಗಿದಿರುವುದಿಲ್ಲ, ಸೀಮಾರೇಖೆಯು ಗಡಿಗುಂಟ ಸಾಗಿರುತ್ತದೆ. ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) 
[ಒಂದು ಗುಂಟರ್‌ ಚೈನ್‌=100 ಲಿಂಕ್ಸ್‌566 ಅಡಿಗಳು] 














ಬಿಂದುವಿನಿಂದ ಬಿಂದುವಿಗೆ | ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
42 ಎ 182.30 22.00 
ಕಲ್ಲುಗಳು ಇರುವುದಿಲ್ಲ. ಎ ಬಿ 127.30 79.00 
ಬಿ 1 198 17.00 




















ದಕ್ಷಿಣ :-ಸೀಮಾರೇಖೆಯು ಜಾಲಿಬೆವಂಚಿ ಗ್ರಾಮದ ಸರ್ವೆನಂಬರ್‌ 26 ಮತ್ತು ಉದಮಗಲ್ಲ್‌ ಗ್ರಾಮದ ಸರ್ವೆನಂಬರ್‌ 54 ರ ಸದರಿ 
ಉದಮಗಲ್ಲ್‌ 2ನೇ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯಲ್ಲಿ ಕಮಲಾಪುರದ ಗಡಿಯ ಮೇಲೆ 1ನೇ ಕಲ್ಲಿನಿಂದ 299 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಉದಮಗಲ್ಲ್‌ ಸರ್ವೆನ೦ಬರ್‌ 83/, 83/2, 82, 81, 80, 1/2, 64, 63, 61, 62, 58, 57, 56, ಮತ್ತು 55 ಗಳನ್ನು ಹೋರತುಪಡಿಸಿ ಇವುಗಳ ಉತ್ತರದ 
ಗಡಿಗುಂಟ ಪಶ್ಚಿಮಾಭಿಮುಖವಾಗಿ ಜಲಿಸುತ್ತಾಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿ ಮೂಲೆಯಲ್ಲಿ ಉದಮಗಲ್ಲ್‌ ಸರ್ವೆನಂಬರ್‌ 54, 55, ಮತ್ತು 53 ರ ಗಡಿಗಳು 
ಕೂಡುವ ಸ್ಥಳದಲ್ಲಿ 20ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿದೆ. ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ 
(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) [ಒಂದು ಗು೦ಟರ್‌ ಚೈನ್‌-100 ಲಿಂಕ್ಸ್‌-66 ಅಡಿಗಳು] 


೩೩೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ಭಾಗ ೪ಎ 



















































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
1 1ಎ 299 8.50 
1ಎ 2 267.30 3.00 
ಶಿ 2ಎ 313.30 6.0 
2ಎ 3 271 3.50 
3 4 46 3.00 
4 5 78 3.75 
5 6 19.30 10.50 
6 7 307.30 6.75 
7 8 211.30 6.00 
8 9 277.30 3.50 
9 9ಎ 32130 6.75 
9ಎ 10 341 3.75 
10 11 290.30 16.00 
11 11ಎ 291 8.50 
11ಎ 12 293 6.50 
12 13 352.30 6.75 
13 14 352 5.25 
14 14ಎ 285 3.00 
14ಎ 15 262.30 4.50 
15 16 239.30 7.00 
16 17 306.30 5.25 
17 18 272.30 3.50 
18 19 254.30 6.00 
19 20 201.30 5.50 

















ಪಶ್ಚಿಮ:- ಸೀಮಾರೇಖೆಯು ಸದರಿ ಉದಮಗಲ್ಲ್‌ 2ನೇ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಉದಮಗಲ್ಲ್‌ ಸರ್ವೆನಂಬರ್‌ 54, 55 ಮತ್ತು 
53ರ ಗಡಿಗಳು ಕೂಡುವ ಸ್ಥಳದಲ್ಲಿ 20ನೇ ಕಲ್ಲಿನಿಂದ 299 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಅಲ್ಪ ಸ್ವಲ್ಪ ಒತ್ತುವರಿ ಕಾರಣ ಉದಮಗಲ್ಲ್‌ ಸರ್ವೆನಂಬರ್‌ 
53, ಮತ್ತು ಜಾಲಿಬೆಂಚಿ ಸರ್ವೆನಂಬರ್‌ 28, 29, 30, 25, ಮತ್ತು 27 ಇವುಗಳನ್ನು ಹೊರತುಪಡಿಸಿ ಇವುಗಳ ಪೂರ್ವದ ಗಡಿಗುಂಟ 
ಉತ್ತರಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ವಾಯವ್ಯ ದಿಕ್ಕಿನ ಮೂಲೆಯಲ್ಲಿ ಜಾಲಿಬೆಂಚಿ ಸರ್ವೆನಂಬರ್‌ 25, 24 ಮತ್ತು 26ರ ಗಡಿಗಳು ಸೇರು ಸ್ಥಳದಲ್ಲಿ 
32ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ ಸೀಮಾರೇಖೆಯು ಈಕೆಳಗಿನಂತೆ ಚಲಿಸಿರುತ್ತದೆ:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್‌ (ಡಿಗ್ರಿಗಳಲ್ಲಿ) 
ದೂರ (ಸರಪಳಿಗಳಲ್ಲಿ) [ಒಂದು ಗು೦ಟರ್‌ ಜೈನ್‌-100 ಲಿಂಕ್ಷ್‌66 ಅಡಿಗಳು] 



































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
20 21 299 5.00 
21 22 279.30 3.75 
22 23 298 5.00 
23 24 13 5.00 
24 25 106 5.00 
25 26 112.30 3.75 
26 27 14.30 7.00 
27 28 358.30 6.00 
28 29 75 6.75 
































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೨೧ 
ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ತಿಗಳಲ್ಲಿ) | ಅಂತರ (ಸರಪಳಿಗಳಲ್ಲಿ) 
29 30 22.30 8.00 
30 31 01.30 4.75 
31 32 37 6.00 























ಹಕ್ಕು ಮತ್ತು ಸೌವಲತ್ತುಗಳು:- 

1 ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು. 

2) ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಎಂ.ಎಫ್‌.ಪಿ. ಗುತ್ತಿಗೆದಾರರ ಕಡೆಯಿ೦ದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 

3) ಗ್ರಾಮಸ್ತರು ವಾಸ್ತವಿ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಗರಿಜರ್ವ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 

4) ರೈತರು ತಮ್ಮ ವಾಸ್ತವಿ ಉಪಯೋಗಕ್ಕಾಗಿ ಹುಲ್ಲನ್ನುದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

PR. 662 ಎಸ್‌.ಪಿ.ಪಾಟೀಲ 
50-250 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಂಇ 45 ಎಲ್‌ಜಿಎಲ್‌ 2014, ಬೆಂಗಳೂರು, ದಿನಾಂಕ: 20-08-2014. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೆಳಗಾಂ ಜಿಲ್ಲೆಯ ಕಿತ್ತೂರು ವಿಧಾನ 
ಸಭಾ ಕ್ಷೇತದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 














ಕ್ರಸಂ. | ವಿಧಾನಸಭಾ ಕ್ಷೇತ್ರ ಸದಸ್ಯರ ಹೆಸರು & ವಿಳಾಸ ಪ್ರವರ್ಗ 
1. ಕಿತ್ತೂರು ವಿಧಾನ 1 ಶ್ರೀ ಇನಾಂದಾರ್‌ ದಾನಪ್ಪಗೌಡ ಬಸನಗೌಡ, ಶಾಸಕರು ಅಧ್ಯಕ್ಷರು 
ಸಭಾ ಕ್ಷೇತ್ರ ಕಿತ್ತೂರು ವಿಧಾನ ಸಭಾ ಕ್ಷೇತ್ರ. ಬೆಳಗಾಂ ಜಿಲ್ಲೆ. 
2) ಶ್ರೀ ಸುನೀಲ ಚಂದುಗೌಡ ಬಜಣ್ಣವರ, ಸಾ:ದೇಗುಲಹಳ್ಳಿ ಸದಸ್ಯರು 
ಬೈಲಹೊಂಗಲ ತಾಲ್ಲೂಕು, ಬೆಳಗಾಂ ಜಿಲ್ಲೆ. (ಸಾಮಾನ್ಯ) 
3) ಶ್ರೀ ಬಾಬು ಹುಲಮನಿ, ಸಾ:ಬಚ್ಚನಕೇರಿ, ಬೈಲಹೊಂಗಲ ಸದಸ್ಯರು 


ತಾಲ್ಲೂಕು, ಬೆಳಗಾಂ ಜಿಲ್ಲೆ. (ಪರಿಶಿಷ್ಟ ಜಾತಿ) 
ಆ 














4) ಶ್ರೀಮತಿ ಕಲ್ಲವ್ವ ವಿರುಪಾಕ್ಷಪ್ರಾ ದೇಸಾಯಿ, ಸಾ:ಬಸರಖೋಡ, ಸದಸ್ಯರು 

ಬೈಲಹೊಂಗಲ ತಾಲ್ಲೂಕು, ಬೆಳಗಾಂ ಜಿಲ್ಲೆ. (ಮಹಿಳೆ) 

5) ತಹಶೀಲ್ದಾರರು, ಕಿತ್ತೂರು ವಿಧಾನಸಭಾ ಕ್ಷೇತಕ್ಕೆ ಸಂಬಂಧಪಟ್ಟ ಸದಸ್ಯ 
ಕಾರ್ಯದರ್ಶಿ 


ತಹಶೀಲ್ದಾರರು. 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮಹಾಂತೇಗೌಡ ಎಸ್‌.ಎಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


೧.೧ 692 
5.0.25 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 34 ಎಲ್‌ಜಿಜೆ 2014, ಬೆಂಗಳೂರು, ದಿನಾಂಕ: 20-08-2014. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳ 
ವಿಧಾನ ಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 






































೩೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 
ಕ್ರಸಂ. ವಿಧಾನಸಭಾ ಕ್ಷೇತ್ರ ಸದಸ್ಯರ ಹೆಸರು ಹ ವಿಳಾಸ ಪ್ರವರ್ಗ 
1, ಮುಧೋಳ ವಿಧಾನ 1 ಶ್ರೀ ಗೋವಿಂದ ಎಂ.ಕಾರಜೋಳ, ಶಾಸಕರು ಅಧ್ಯಕ್ಷರು 
ಸಭಾ ಕ್ಷೇತ್ರ ಮುಧೋಳ ವಿಧಾನ ಸಭಾ ಕ್ಷೇತ್ರ, ಬಾಗಲಕೋಟೆ ಜಿಲ್ಲೆ. 
2) ಶ್ರೀ ಪ್ರಕಾಶ್‌ ಉ:ಶಣ್ಮುಖಪ್ಪ ಬಸಪ್ಪ ಅನಿಯಪ್ಪನವರ, ಸದಸ್ಯರು 
ಸಿದ್ದರಾಮೇಶ್ವರ ಕಾಲೋನಿ, ಸಾ: ಮುಧೋಳ, ಬಾಗಲಕೋಟೆ ಜಿಲ್ಲೆ. (ಸಾಮಾನ್ಯ) 
3) ಶ್ರೀ ಯಮನಪ್ಪ ತಿಮ್ಮಪ್ಪ ದೊಡ್ಡಮನಿ, ಸಾ:ಬೆಳಗಲಿ, ಮುಧೋಳ ಸದಸ್ಯರು 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. (ಪರಿಶಿಷ್ಟ ಜಾತಿ) 
( 
4) ಶ್ರೀಮತಿ ಸುನಂದ ಕೋಂ.ಗೌಡಪ್ಪಗೌಡ ಪಾಟೀಲ್‌, ವಾರ್ಡ್‌ ನಂ.5, ಸದಸ್ಯರು 
ಬಾತಗಡ್ಡಿ ಮಠದ ಹತ್ತಿರ, ಮುಧೋಳ, ಬಾಗಲಕೋಟೆ ಜಿಲ್ಲೆ. (ಮಹಿಳೆ) 
5) ತಹಶೀಲ್ದಾರರು, ಮುಧೋಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 693 ಮಹಾಂತೇಗೌಡ ಎಸ್‌.ಎಲ್‌ 
ಹತ 
50295 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಗಿ ವಿಧಾನ ಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೂಡಲೇ 


ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಂಇ 16 ಎಲ್‌ಜಿಜೆ 2014, ಬೆ೦ಗಳೂರು, ದಿನಾಂಕ: 22-08-2014. 


ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 



































ಕ್ರಸಂ. ತಾಲ್ಲೂಕು ಸದಸ್ಯರ ಹೆಸರು ಹ ವಿಳಾಸ ಪ್ರವರ್ಗ 
1 ದೇವರ ಹಿಪ್ಪರಗಿ 1) ಶ್ರೀ ಎ.ಎಸ್‌.ಪಾಟೀಲ (ನಡಹಳ್ಳಿ), ಶಾಸಕರು, ಅಧ್ಯಕ್ಷರು 
ವಿಧಾನ ಸಭಾ ಕ್ಷೇತ್ರ ದೇವರಹಿಪ್ಪರಗಿ ವಿಧಾನ ಸಭಾ ಕ್ಷೇತ್ರ. 
2) ಶ್ರೀ ಪ್ರಕಾಶ ಒಡೆಯರ್‌, ಸಾ: ಚಬನೂರ, ಬಸವನಬಾಗೇವಾಡಿ ಸದಸ್ಯರು 
ತಾಲ್ಲೂಕು, ಬಿಜಾಪುರ ಜಿಲ್ಲೆ. (ಸಾಮಾನ) 
3) ಶ್ರೀ ಹಣಮಂತ ಸಂದಿಮನಿ, ಸಾ: ತಿಳಗೊಳ, ಸಿಂಧಗಿ ತಾಲ್ಲೂಕು, ಸದಸ್ಯರು 
ಬಿಜಾಪುರ ಜಿಲ್ಲೆ. (ಪರಿಶಿಷ್ಟ ಜಾತಿ) 
4) ಶ್ರೀಮತಿ ಅನುಸೂಯಾ ಬಲವಂತರಾಯ ನಡಹಳ್ಳಿ ಸದಸ್ಯರು 
ಸಾ: ಬಂಟನೂರು, ಮುದ್ದೇಬಿಹಾಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. (ಮಹಿಳೆ) 
5) ತಹಶೀಲ್ದಾರರು, ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 694 ಮಹಾಂತೇಗೌಡ ಎಸ್‌.ಎಲ್‌ 


5.0.25 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 








ಸಂಖ್ಯೆ: ಕಂಜ 234 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 30-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೨೩ 





ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಗುಲ್ಬರ್ಗಾ ತಾಲ್ಲೂಕು, 
ಭೂ ನ್ಯಾಯ ಮಂಡಳಿಗಳನ್ನು ರಚಿಸಿ ಆದೇಶ ಹೊರಡಿಸಿದೆ. 








ನ್ಯಾಯ 
ಸನ ಅಧಿಕಾರೇತರ ಸದಸ್ನರ ಹೆಸರು & ವಿಳಾಸ 
ಮಂಡಳಿಯ ಹೆಸರು ಕ 
ಗುಲ್ಬರ್ಗಾ ಜಿಲ್ಲೆ, 1 ಶ್ರೀ ಸತೀಶ್‌ ತಂದೆ ಶವಶರಣಪ್ಪಾ ಸಾಹು ಮು॥ ಕುರಿಕೋಟಾ ತಾ॥ ಜಿ॥ ಗುಲ್ಬರ್ಗಾ 





ಗುಲ್ಬರ್ಗಾ ತಾಲ್ಲೂಕು | )) ಶ್ರೀ ಅಬ್ದುಲ್‌ ಜಬ್ಬಾರ್‌ ಗೋಲಾ ತಂದೆ ಅಬ್ದುಲ್‌ ರೆಹಮಾನ್‌ ಗೋಲಾ 





3) ಶ್ರೀ ಹಣಮಂತರಾವ ತಂದೆ ಶಿವಶರಣಪ್ಪಾ ಮು॥ ಹರಸೂರ ತಾ ಜಿ॥ ಗುಲ್ಬರ್ಗಾ (ಮೀಸಲಾತಿ) 














4) ಶ್ರೀ ಶಿವರಾಜ ತಂದೆ ಬಂಡೆಪ್ಪಾ ಇಂಚಗೇರಿ ಮು। ಅವರಾದ (ಬಿ) ತಾ॥ ಜಿ॥ ಗುಲ್ಬರ್ಗಾ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 695 ಬಿ.ಎಂ.ದಾಕ್ಷಾ ಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


5.0.15 


ಅಧಿಸೂಚನೆ 
ಸಂಖ್ಯೆ: ಕಂಇ 11 ಎಲ್‌ಜಿಎಲ್‌ 2014, ಬೆ೦ಗಳೂರು, ದಿನಾಂಕ: 14-08-2014. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೆಳಗಾಂ ಜಿಲ್ಲೆಯ ಕುಡಚಿ ವಿಧಾನ ಸಭಾ 
ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 




















ವಿಧಾನ 
ಕ್ರಸಂ. ಸದಸ್ಯರ ಹೆಸರು ಹ ವಿಳಾಸ ಪ್ರವರ್ಗ 
ಸ್ಸ್‌ 
ಸಭಾ ಕ್ಷೇತ್ರ 
I. ಕುಡಚಿ ವಿಧಾನ | 1) ಶ್ರೀ ಪಿ.ರಾಜೀವ್‌, ಶಾಸಕರು, ಅಧ್ಯಕ್ಷರು 
ಸಭಾ ಕ್ಷೇತ್ರ ಕುಡಚಿ ವಿಧಾನಸಭಾ ಕ್ಷೇತ್ರ, ಬೆಳಗಾಂ ಜಿಲ್ಲೆ 
2) ಶ್ರೀ ಮಾಯಗೌಡ ಬಾಳಗೌಡ ಪಾಟೀಲ್‌, ಸದಸ್ಯರು 
ನಿಲಜಿ ಗ್ರಾಮ, ಬೆಳಗಾಂ ಜಿಲ್ಲೆ (ಸಾಮಾನ್ಯ) 
3) ಶ್ರೀ ಯಲ್ಲಪ್ಪ ಲಗಮಣ್ಣ ನಾಯಕ, ಸದಸ್ಯರು 
ಕುಡಚಿ, ಬೆಳಗಾಂ ಜಿಲ್ಲೆ (ಪರಿಶಿಷ್ಟ ಜಾತಿ) 
4) ಶ್ರೀಮತಿ ಸವಿತಾ ಮಹಾದೇವ್‌ ತೇರದಾಳ, ಸದಸ್ಯರು 
ಬೆಳಗಾಂ ಜಿಲ್ಲೆ (ಮಹಿಳೆ) 
5) ತಹಶೀಲ್ದಾರರು, ಕುಡಚಿ ವಿಧಾನಸಭಾ ಕ್ಷೇತ್ರಕ್ಕೆ ಸದಸ್ಯ ಕಾರ್ಯದರ್ಶಿ 
ಸಂಬಂಧಪಟ್ಟ ತಹಶೀಲ್ದಾರರು. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 696 ಮಹಾಂತೇಗೌಡ ಎಸ್‌.ಎಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


ಕಂದಾಯ ಸಚಿವಾಲಯ 


S.C. 25 


ಅಧಿಸೂಚನೆ 
ಸಂಖ್ಯೆ: ಕಂಇ 228 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಹಳಿಯಾಳ ತಾಲ್ಲೂಕು ಭೂ 
ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


೩೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 






































ಕ್ರ ಭೂ ನ್ಯಾಯ 
ಕ್ಟ ಅ ಅಧಿಕಾರೇತರ ಸದಸ್ಕರ ಹೆಸರು & ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ? a i & 
ಉತ್ತರ ಕನ್ನಡ ಜಿಲ್ಲೆ. 1) ಶ್ರೀ ಜಿ.ವಿ.ಮಾವಳಂಗಿ, ಕರ್ಲಾಕಟ್ಟಾ, ಹಳಿಯಾಳ ಸಾಮಾನ್ಯ 
ಹಳಿಯಾಳ ತಾಲ್ಲೂಕು | )) ಶ್ರೀ ಸಂತೋಷ ಹಬ್ಬು, ವಕೀಲರು, ಹಳಿಯಾಳ ಸಾಮಾನ್ಯ 
3) ಶ್ರೀ ಬಸವರಾಜ ಶಿವಾಜಿ ಹರಿಜನ ಯದೋಗ, ಹಳಿಯಾಳ ತಾಲ್ಲೂಕು ಮೀಸಲಾತಿ 
4) ಶ್ರೀ ಸುಭಾಷ್‌ ದೇಮಣ್ಣ ಬಿರ್ಜಿ, ಸಾ: ಬಸವಳ್ಳಿ ಜನಗ ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 698 ಬಿ.ಎಂ.ದಾಕ್ಷಾಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 229 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಯಲ್ಲಾಪುರ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 

















3 ಇತಿ ವ್ಯಯ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು 8 ಜೆ 

ಉತ್ತರ ಕನ್ನಡ ಜಿಲ್ಲೆ, |1) ಶೀ ಕೃಷ್ಣಾ ಸಿದ್ದಿ, ಗುಳ್ಳಾಪುರ, ಯಲ್ಲಾಪುರ ತಾಲ್ಲೂಕು ಮೀಸಲಾತಿ 

ಯಲ್ಲಾಪುರ ತಾಲ್ಲೂಕು |) ಶ್ರೀ ವಿನಾಯಕ ಗೌಡ, ಕಂದರಗಿ, ಯಲ್ಲಾಪುರ ತಾಲ್ಲೂಕು ಸಾಮಾನ್ಯ 

3) ಶ್ರೀ ಎನ್‌.ಎನ್‌.ಹೆಬ್ಬಾರ ಕಳಚೆ, ವಜ್ತಳ್ಳಿ, ಯಲ್ಲಾಪುರ ತಾಲ್ಲೂಕು ಸಾಮಾನ್ಯ 

4) ಶ್ರೀಮತಿ ಐರೀನ್‌ ಫರ್ನಾಂಡಿಸ್‌, ಯಲ್ಲಾಪುರ. ಸಾಮಾನ್ಯ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 699 ಬಿ.ಎಂ.ದಾಕ್ಷಾ. ಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 189 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮಳವಳ್ಳಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
































ಕ್ಟ ಭೂನ್ನಾಯ 
ಸ್‌ 8 ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ಗ ಸ ಜಲ್‌ A 
ಮಂಡ್ಯ ಜಿಲ್ಲೆ, 1) ಶ್ರೀ ಬಿ.ಮಹದೇವಸ್ಥಾಮಿ ಬಿನ್‌ ಚಿಕ್ಕಬುಜಗಯ್ಯ, ಬೆಳಕವಾಡಿ ಗ್ರಾಮ, ಮಳವಳ್ಳಿ ತಾಲ್ಲೂಕು. ಮೀಸಲಾತಿ 
ಮಳವಳ್ಳಿ ತಾಲ್ಲೂಕು | 2) ಶ್ರೀ ಕೆ.ಎಂ.ನಸ್ರುಲ್ಲಾಖಾನ್‌ (ಬಾಬಾ) ಬಿನ್‌ ಮೊಹಮದ್‌ ಖಾನ್‌, ಕಿರುಗಾವಲು, ಮಳವಳ್ಳಿ ತಾಲ್ಲೂಕು. ಸಾಮಾನ್ಯ 
3) ಶ್ರೀ ಪಂಚಲಿಂಗಪ್ಪ ಬಿನ್‌ ಕೆಂಪನಂಜಪ್ಪ ನಂಜೇಗೌಡನದೊಡ್ಡಿ, ಕಸಬಾ ಹೋಬಳಿ ಮಳವಳ್ಳಿ ತಾಲ್ಲೂಕು. ಸಾಮಾನ್ಯ 
4) ಶ್ರೀ ಲೋಕೇಶ್‌.ಆರ್‌ ಬಿನ್‌ ಎಚ್‌.ಸಿ.ರಮೇಶ್‌, ಕರಿಬೀದಿ, ಹಲಗೂರು ಹೋಬಳಿ, ಮಳವಳ್ಳಿ ತಾಲ್ಲೂಕು. | ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 700 ಬಿ.ಎಂ.ದಾಕ್ಷಾ! ಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೨೫ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 212 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 25-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಬೀಳಗಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
































ಜ್‌ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬಾಗಲಕೋಟೆ ಜಿಲ್ಲೆ, 1 ಶ್ರೀ ಸದಾಶಿವ ದುಂಡಪ್ಪಾ ಯಡಹಳ್ಳಿ ಕವಳ್ಳಿ ಗ್ರಾಮ, ಬೀಳಗಿ ತಾಲ್ಲೂಕು. ಸಾಮಾನ್ಯ 
(ತಾ 2) ಶ್ರೀ ಲೆಂಕಪ್ಪ ಹಣಮಪ್ಪ ಕಲಗುಡಿ, ಸೊನ್ನ ಗ್ರಾಮ, ಬೀಳಗಿ ತಾಲ್ಲೂಕು. ಮೀಸಲಾತಿ 

3) ಶ್ರೀ ಲಚ್ಚಪ್ಪ ಸಂಗಪ್ಪ ಮಲಘಾನ, ಕೊಪ್ಪ ಎಸ್‌.ಕೆ.ಗ್ರಾಮ ಬೀಳಗಿ ತಾಲ್ಲೂಕು. ಸಾಮಾನ್ಯ 

4) ಶ್ರೀ ಪೈಗಂಬರ್‌ ಗೈಬುಸಾಬ ಗಲಗಲಿ, ಕೋಲುರ ಗ್ರಾಮ, ಬೀಳಗಿ ತಾಲ್ಲೂಕು. ಸಾಮಾನ್ಯ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ.ದಾಕ್ಷಾ ಯಣಮ್ಮ, 

a4 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ (ಭೂ ಸುಧಾರಣೆ). 


P.R 701 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 203 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 18-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಬೆಳಗಾವಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































ಕ ಹತ್‌ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬೆಳಗಾವಿ ಜಿಲ್ಲೆ 1 ಶ್ರೀ ರವೀಂದ್ರ ಫಕೀರಪ್ಪ ಮೇತ್ರಿ ಸಾ:ಕಾಕತಿ, ಬೆಳಗಾವಿ ತಾಲ್ಲೂಕು ಮೀಸಲಾತಿ 
ಬೆಳಗಾವಿ ತಾಲ್ಲೂಕು | 2) ಶ್ರೀ ಅಡಿವೆಪ್ಪ ಬಸವಣ್ಣೆ ಮಲ್ಲೂರಿ ಸಾ:ಹುದಲಿ, ಬೆಳಗಾವಿ ತಾಲ್ಲೂಕು ಸಾಮಾನ್ಯ 

3) ಶೀ ಕೃಣ್ಣಾ ರಾಮಲಿಂಗ ಅನಗೋಳಕರ ಸಾ:ಶಿ೦ದೋಳಿ, ಬೆಳಗಾವಿ ತಾಲ್ಲೂಕು ಸಾಮಾನ್ಯ 
4) ಶ್ರೀ ವಿಕಾಸ ಬಿ ಬರಡೆ ಸಾ:ಬೆಳಗಾವಿ, ಬೆಳಗಾವಿ ತಾಲ್ಲೂಕು ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 702 ಬಿ.ಎಂ.ದಾಕ್ಷಾಯಣಮ್ಮ, 
ಹ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 233 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮುಂಡಗೋಡ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


೩೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 






































ಕ್ಟ ಭೂ ನ್ಯಾಯ 
ಸ್ಟ 8 ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು We ಮ ನ § 
ಉತ್ತರ ಕನ್ನಡ ಜಿಲ್ಲೆ, 1 ಶ್ರೀ ಅಂಬರೀಷ್‌ ಚಿದಾನಂದ ಹರಿಜನ, ಸಾ: ಕುಂಬಾರ ಕಟ್ಟೆ, ಮುಂಡಗೋಡ ತಾಲ್ಲೂಕು ಮೀಸಲಾತಿ 
ಮುಂಡಗೋಡ 2) ಶ್ರೀ ಚಂದ್ರಗೌಡ ಬಸವನಗೌಡ ಪಾಟೀಲ್‌, ಪಾಳಾ, ಮುಂಡಗೋಡ ತಾಲ್ಲೂಕು ಸಾಮಾನ್ಯ 
ತಾಲ್ಲೂಕು 
i, 3) ಶ್ರೀ ಬಸವರಾಜ ಈರಪ್ಪ ಕುಂಬಾರ, ಸಾ: ಹನಮಾಪುರ, ಮುಂಡಗೋಡ ತಾಲ್ಲೂಕು ಸಾಮಾನ್ಯ 
4) ಶ್ರೀ ಜಗದೀಶ ನಾಗಪ್ಪ ಕುರುಬರ, ಸಾ: ನ್ಯಾಸರ್ಗಿ, ಮುಂಡಗೋಡ ತಾಲ್ಲೂಕು ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 703 ಬಿ.ಎಂ.ದಾಕ್ಷಾಯಣಮ್ಮ, 
ಣ್‌ 
a ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 230 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಭಟ್ಕಳ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರ.ಸಂ. | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಉತ್ತರ ಕನ್ನಡ ಜಿಲ್ಲೆ. 1 ಶ್ರೀ ತಿಮ್ಮಪ ಗೋವಿಂದ ಗೊಂಡ, ಮೇಲಿನ ಗೊಂಡರಕೇರಿ, ತಲಗೋಡ್‌ 
ವು ವೈ ಸ ದ್‌ ೬ಬ ಮೀಸಲಾತಿ 
ಭಟ್ಕಳ ತಾಲ್ಲೂಕು ಮಾವಿನ ಕುರ್ವೆ, ಭಟ್ಕಳ ತಾಲ್ಲೂಕು 
2) ಶ್ರೀ ದೇವಿದಾಸ ನಾಗಪ್ಪ ನಾಯ್ಕ್‌ ಕಾಯ್ಕಿಣಿ, ಭಟ್ಕಳ ತಾಲ್ಲೂಕು ಸಾಮಾನ್ಯ 
3) ಶ್ರೀ ಶೈಲೇ೦ದ್ರ ಪಾರ್ಶ್ವನಾಥ ಗೌಡ ಹಾಡವಳ್ಳಿ, ಭಟ್ಕಳ ತಾಲ್ಲೂಕು ಸಾಮಾನ್ಯ 
4) ಶ್ರೀ ಶನಿಯಾರ ಮಾಸ್ತಿ ನಾಯ್ಕ ನಾಗಪ್ಪ ನಾಯ್ಕ ರೋಡ್‌, ಭಟ್ಕಳ ಪಪ 
ತಾಲ್ಲೂಕು ಠಿ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 704 ಬಿ.ಎಂ.ದಾಕ್ಷಾ ಯಣಮ್ಮ, 
$.0.15 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 232 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಅಂಕೋಲಾ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































ಕ್ರ.ಸಂ. | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಉತ್ತರ ಕನ್ನಡ ಜಿಲ್ಲೆ. 1 ಶ್ರೀ ಸಂತೋಷ್‌ ಗಣಪತಿ ನಾಯ್ಕ್‌, ಹಾರವಾಡ, ಅಂಕೋಲಾ ಸಾಮಾನ್ಯ 
ಅಂಕೋಲಾ ತಾಲ್ಲೂಕು 2) ಶ್ರೀಮತಿ ಮೀನಾಕ್ಷಿ ವಿಠ್ಠಲ ನಾಯ್ಕ್‌ ಬೊಬ್ರುವಾಡ, ಅಂಕೋಲಾ ಸಾಮಾನ್ಯ 
3) ಶ್ರೀಮತಿ ಲಲಿತಾ ನರಸಿಂಹ ವಂದಿಗೆ, ಅಂಕೋಲಾ ಮೀಸಲಾತಿ 
4) ಶ್ರೀ ಬೀರಾ ಬೈರು ಗೌಡ, ಶಿರೂರು, ಅಂಕೋಲಾ ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 705 ಬಿ.ಎಂ.ದಾಕ್ಷಾಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೨೭ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಜ 188 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮದ್ದೂರು ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































3 ಬ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ಸ 
ಮಂಡ್ಯ ಜಿಲ್ಲೆ, 1) ಶ್ರೀ ಪುಟ್ಟರಾಮು ಬಿನ್‌ ದೊಡೈದೇಗೌಡ, ಮಧು ಪೆಟ್ರೋಲ್‌ ಬಂಕ್‌ ಮುಂಭಾಗ, ಹ 
ಮದ್ದೂರು ತಾಲ್ಲೂಕು ಮದ್ದೂರು-ಮಳವಳ್ಳಿ ರಸ್ತೆ, ಮೆಳ್ಳಹಳ್ಳಿ, ಮದ್ದೂರು ತಾಲ್ಲೂಕು | 
2) ಶ್ರೀ ಕೆ.ಕಬ್ಬಾಳಯ್ಯ ಬಿನ್‌ ಕಬ್ಬಾಳಯ್ಯ ಮಣಿಗೆರೆ, ಮದ್ದೂರು ತಾಲ್ಲೂಕು ಮೀಸಲಾತಿ 
3) ಶ್ರೀ ಪಸನ್ನ ಕುಮಾರ್‌ ಎಂ.ಸಿ.ಬಿನ್‌ ಚಿಕ್ಕೇಗೌಡ, ಮಾಲಗಾರನಹಳ್ಳಿ, ಮದ್ದೂರು ತಾಲ್ಲೂಕು ಸಾಮಾನ್ಯ 
4) ಶ್ರೀ ಎ.ಎನ್‌.ಧನ೦ಜಯ ಬಿನ್‌ ನಾರಾಯಣ, ವಿ.ಅಡಗನಹಳ್ಳಿ, ಮದ್ದೂರು ತಾಲ್ಲೂಕು ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 706 ಬಿ.ಎಂ.ದಾಕ್ಷಾಯಣಮ್ಮ, 
S.C. 15 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 198 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸೋಮವಾರಪೇಟೆ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































ಕ್ರ 
ನ್‌ ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. 
ಕೊಡಗು ಜಿಲ್ಲೆ, 1 ಶ್ರೀ ಬಿ.ಬಿ.ಸತೀಶ್‌, ತಾಕೇರಿ ಗ್ರಾಮ ಸಾಮಾನ್ಯ 
ಸೋಮವಾರಪೇಟೆ ತಾಲ್ಲೂಕು 2) ಶ್ರೀ ಸೀದಿ ಇಬ್ರಾಹಿಂ, ಮಾದಾಪುರ ಗ್ರಾಮ, ವೀರಾಜಪೇಟೆ ಸಾಮಾನ್ಯ 
3) ಶ್ರೀ ಶರತ್‌ ಶೇಖರ್‌, ಶನಿವಾರ ಸಂತೆ ಸಾಮಾನ್ಯ 
4) ಶ್ರೀ ಜಿ.ಆರ್‌.ಪಾಲಕ್ಷ ಕೊಡ್ಲಿಪೇಟೆ ಮೀಸಲಾತಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 707 ಬಿ.ಎಂ.ದಾಕ್ಷಾಯಣಮ್ಮ, 
S.C. 15 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 179 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 02-09-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 


ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಕೆ.ಆರ್‌.ನಗರ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


೩೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 

















ಕ್ರ ನ್ಯಾಯ ಮಂಡಳಿಯ 
| ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. ಹೆಸರು ಶಿ ಪ 
ಮೈಸೂರು ಜಿಲ್ಲೆ, 1 ಶ್ರೀ ಎಲ್‌.ಪಿ.ರವಿಕುಮಾರ್‌ ಬಿನ್‌ ಲೇಟ್‌ ಪುಟ್ಟಣ್ಣಯ್ಯ ಲಾಲನಹಳ್ಳಿ ಗ್ರಾಮ, 
ನೌ ಷ್ಟ ಸ kA ಸಾಮಾನ್ಯ 
ಕೆ.ಆರ್‌.ನಗರ ತಾಲ್ಲೂಕು ಕಸಬಾ ಹೋಬಳಿ, ಕೆ.ಆರ್‌.ನಗರ ತಾಲ್ಲೂಕು ೨ 
2) ಶ್ರೀ ಬಿ.ಹೆಚ್‌.ಮಹಾದೇವ ಬಿನ್‌ ಹುಚ್ಚೇಗೌಡ, ಬಟಗನಹಳ್ಳಿ ಗ್ರಾಮ, ಚೀರ್ಯ 
ಈ ಕ ಸಾಮಾನ್ನ 
ಅಂಚೆ, ಹೊಸ ಅಗ್ರಹಾರ ಹೋಬಳಿ, ಕೆ.ಆರ್‌.ನಗರ ತಾಲ್ಲೂಕು ೨ 
3) ಶ್ರೀ ಡಿ ನಟರಾಜ್‌ ಬಿನ್‌ ಪಟೇಲ್‌ ದೇವೇಗೌಡ, ಅಂಕನಹಳ್ಳಿ ಗ್ರಾಮ, ಸಾಲಿಗ್ರಾಮ 
ಈ ಛ್‌ ಸಾಮಾನ 


ಹೋಬಳಿ, ಕೆ.ಆರ್‌.ನಗರ ತಾಲ್ಲೂಕು ಠಿ 


4) ಶ್ರೀ ಲಿಂಗರಾಜು ಬಿನ್‌ ಲೇಟ್‌ ಕುಳ್ಳಲಿಂಗಯ್ಯ, ಕೋಳೂರು ಗ್ರಾಮ, ಚುಂಚನಕಟ್ಟೆ 
ಹೋಬಳಿ, ಕೆ.ಆರ್‌.ನಗರ ತಾಲ್ಲೂಕು 





ಮೀಸಲಾತಿ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 708 ಬಿ.ಎಂ.ದಾಕ್ಷಾ ಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.15 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 231 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಹೊನ್ನಾವರ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
































ರ Wo ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಉತ್ತರ ಕನ್ನಡ ಜಿಲ್ಲೆ. 1) ಶ್ರೀ ದಿನೇಶ ಶಂಕರ ಕೊಡಿಬಾಗಿಲ, ಗುಂಬ್ಳೈೆ ಕೋಡಿ, ಕಡತೋಕಾ, ಹೊನ್ನಾವರ ತಾಲ್ಲೂಕು ಮೀಸಲಾತಿ 
ಹೊನ್ನಾವರ ತಾಲ್ಲೂಕು | 2) ಶ್ರೀ ಶಂಕರ ಜಿ. ಗೌಡ (ಜಿ.ಜಿ.ಗೌಡ), ರಾಯಲಕೇರಿ, ಹೊನ್ನಾವರ ಸಾಮಾನ್ಯ 

3) ಶ್ರೀ ವಾಮನ ಸುಬ್ರಾಯ ನಾಯ್ಕ್‌, ಸಾರಸ್ವತ ಕೇರಿ, ಮಂಕಿ, ಹೊನ್ನಾವರ ತಾಲ್ಲೂಕು ಸಾಮಾನ್ಯ 
4) ಶ್ರೀ ಶಿವರಾಮ ಸಂಗುಮನೆ, ಕೊಪ್ಪದ ಮಕ್ಕಿ, ಮಂಕಿ, ಹೊನ್ನಾವರ ತಾಲ್ಲೂಕು ಸಾಮಾನ್ಯ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 709 ಬಿ.ಎಂ.ದಾಕ್ಷಾ ಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


5.0.15 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 226 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸಿದ್ದಾಪುರ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 























ಕ್ರ ನ್ಯಾಯ 
| ಚ್ಟ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸ೦. | ಮಂಡಳಿಯ ಹೆಸರು > 
ಉತ್ತರ ಕನ್ನಡ ಜಿಲ್ಲೆ. 1 ಶ್ರೀ ಸುರೇಶ ಕೆ.ಗೌಡ, ಮರಲಗಿ, ಪೋಸ್ಟ್‌ ಗು೦ಜಗೋಡ, ಸಿದ್ಧಾಪುರ ತಾಲ್ಲೂಕು ಸಾಮಾನ್ಯ 
ಸಿದ್ಧಾಪುರ ತಾಲ್ಲೂಕು 2) ಶ್ರೀ ದಯಾನಂದ ಗುತ್ಯ ಚಲುವಾದಿ, ಸಾ:ಮುಗದೂರು, ಅಂಚೆ ಕೊಂಡ್ಲಿ, ಸಿದ್ಧಾಪುರ ತಾಲ್ಲೂಕು | ಮೀಸಲಾತಿ 








ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೨೯ 


























ಕ್ರ ನ್ಯಾಯ 
ಖು Jas ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ರಿ > 
3) ಶ್ರೀ ಎಂ.ಎನ್‌.ಗೌಡ, ಗೋಳಗೌಡ, ಪೋ: ಗೋಳಗೋಡ, ಸಿದ್ದಾಪುರ ತಾಲ್ಲೂಕು ಸಾಮಾನ್ಯ 
4) ಶ್ರೀ ಎಸ್‌.ಆರ್‌.ಹೆಗಡೆ, ಕುಂಬರಕೋಳಿ ಅರಸಿ ಕಟ್ಟೆ, ಸಿದ್ದಾಪುರ ತಾಲ್ಲೂಕು ಸಾಮಾನ್ಯ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 710 ಬಿ.ಎಂ.ದಾಕ್ಷಾ ಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 79 ಆರ್‌ಆಹೆಚ್‌ 2014, ಬೆಂಗಳೂರು, ದಿನಾಂಕ: 28-07-2014. 
ಕರ್ನಾಟಕ ಅಭಿವೃದ್ಧಿ ಮಂಡಳಿಗಳ (ತಿದ್ದುಪಡಿ) ಅಧಿನಿಯಮ 1985 ರ ಅಧ್ಯಾಯ ಎ ರಲ್ಲಿನ ಕಲಂ 12ಎ ಉಪ ಕಲಂ 30) ಮತ್ತು 3/(1)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಈ ಕೆಳಕಂಡವರನ್ನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯರನ್ನಾಗಿ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ:- 























ಕ್ರ ಸಂ. ಹೆಸರು ಹುದ್ದೆ 
1 ಶ್ರೀ ಅನಿಸ್‌ಅಹಮದ್‌ ದಸ್ತಗಿರಿಸಾಬ್‌ ಮೊಖಾಶಿ ನವನಗರ, ಬಾಗಲಕೋಟ ಅಧ್ಯಕ್ಷರು 
2 ಶ್ರೀ ಶ್ರೀನಿವಾಸ ಗೋಪಾಲರಾವ್‌ ಛಬ್ಬಿ, ನವನಗರ, ಬಾಗಲಕೋಟ ಸದಸ್ಯರು 
3 ಶ್ರೀ ಆನಂದ ಶರಣ ಬಸವರಾಜ, ಜಿಗಜಿನ್ನಿ ಬಾಗಲಕೋಟ ಸದಸ್ಯರು 
4 ಶ್ರೀ ಬಸವರಾಜ ಹನಮಂತಪ್ಪ ಬದಾಮಿ, ಮುಚ್ಚಖಂಡಿ ಕ್ರಾಸ್‌, ಬಾಗಲಕೋಟ ಸದಸ್ಯರು 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 711 ಕೆ.ಎಸ್‌. ಶ್ರೀಧರ, 
S.C. 200 ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸ್ವಾಧೀನ ಮತ್ತು ಪುನರ್ವಸತಿ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 220 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಬ್ಯಾಡಗಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
































FR ಚನೆ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಹಾವೇರಿ ಜಿಲ್ಲೆ, 1 ಶ್ರೀ ಬಿ.ಎಂ.ಗೌರಾಪುರ, ಹಿರೇಹಳ್ಳಿ, ಬ್ಯಾಡಗಿ ತಾಲ್ಲೂಕು ಮೀಸಲಾತಿ 
ಬ್ರಾಢಗೀಲೂರು 2) ಶ್ರೀ ಮಲ್ಲಿನಗೌಡ ಉಚ್ಚನಗೌಡ ಪಾಟೀಲ, ಕಳಗೊಂಡ, ಬ್ಯಾಡಗಿ ತಾಲ್ಲೂಕು ಸಾಮಾನ್ಯ 

3) ಶ್ರೀ ಮರವೀರಪ್ಪ ಕಲವೀರಪ್ಪ ಹಿತ್ತಲಮನಿ, ಮೋಟೇಬೆನ್ನೂರು, ಬ್ಯಾಡಗಿ ತಾಲ್ಲೂಕು ಸಾಮಾನ್ಯ 
4) ಶ್ರೀಮತಿ ರೇಷ್ಮಾ ರಾಜೇಸಾಬ ಶಿಡೇನೂರ, ಶಿದ್ದಾಪುರ, ಬ್ಯಾಡಗಿ ತಾಲ್ಲೂಕು ಸಾಮಾನ್ಯ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 712 ಬಿ.ಎಂ.ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 





೩೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 121 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ರ್ದೇಶನ ಮಾಡಿ ಹುಕ್ಕೇರಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































3 ಸರಪರ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು 2 ವ 
ಬೆಳಗಾವಿ ಜಿಲ್ಲೆ 1) ಶ್ರೀ ಬಸನಾಯ್ಕ ಮಲ್ಲಪ್ಪ ಕುಂದರಗಿ ಸಾ:ಹಗೇದಾಳ, ತಾಲ್ಲೂಕು ಹುಕ್ಕೇರಿ ಮೀಸಲಾತಿ 
ಹುಕ್ಕೇರಿ ತಾಲ್ಲೂಕು 2) ಶ್ರೀ ಯಶವಂತ ಈಶ್ವರ ಪಾಟೀಲ ಸಾ: ಶೆಟ್ಟಿಹಳ್ಳಿ, ತಾಲ್ಲೂಕು ಹುಕ್ಕೇರಿ ಸಾಮಾನ್ಯ 
3) ಶ್ರೀ ಸುಭಾಸ ಮಲ್ಲಪ್ಪ ಮಸರಗುಪ್ಪಿ, ಸಾ: ಅಮ್ಮಣಗಿ, ತಾಲ್ಲೂಕು ಹುಕ್ಕೇರಿ ಸಾಮಾನ್ಯ 
4) ಶ್ರೀ ಪುಂಡಳಿಕ ಬಾಬು ಗಿಡ್ಡಾಳಿ ಸಾ: ಯಾದಗೂಡ, ತಾಲ್ಲೂಕು ಹುಕ್ಕೇರಿ ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೧713 ಬಿ.ಎಂ.ದಾಕ್ಷಾಯಣಮ್ಮ, 
ಕ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 197 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮಡಿಕೇರಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































A SN ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಕೊಡಗು ಜಿಲ್ಲೆ, 1) ಶ್ರೀ ಶರೀನ್‌ ಗಿರೀಶ್‌, ಪರಾಣೆ ಸಾಮಾನ್ಯ 
ಮಡಿಕೇರಿ ತಾಲ್ಲೂಕು 2) ಶ್ರೀ ಬಾರಿಕೆ ವೆಂಕಟರಮಣ, ಬಾಗಮಂಡಲ, ವೀರಾಜಪೇಟೆ ಸಾಮಾನ್ಯ 

3) ಶ್ರೀ ಮಹಮ್ಮದ್‌ ಹಾಜಿ, ಕಕ್ಕಬ್ಬೆ ಸಾಮಾನ್ಯ 
4) ಶ್ರೀ ಹೆಚ್‌.ಟಿ. ಸುಧೀರ್‌, ಮರಗೋಡು ಮೀಸಲಾತಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 714 ಬಿ.ಎಂ.ದಾಕ್ಷಾಯಣಮ್ಮ, 
66.35 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 349 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 18-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಗೋಕಾಕ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೩೧ 



































rar ಖೆ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬೆಳಗಾವಿ ಜಿಲ್ಲೆ 1) ಶ್ರೀ ಭೀಮಗೌಡ ಪೋಲಿಸಗೌಡರ ಸಾ:ಗುಜನಾಳ, ಗೋಕಾಕ ತಾಲ್ಲೂಕು ಮೀಸಲಾತಿ 
ಗೋಕಾಕ ತಾಲ್ಲೂಕು 2) ಶ್ರೀ ಈರಣ್ಣ ಮಲ್ಲಪ್ಪ ಕಮತ ಸಾ:ಮಮದಾಪುರ, ಗೋಕಾಕ ತಾಲ್ಲೂಕು ಸಾಮಾನ್ಯ 

3) ಶ್ರೀ ಬಸನಗೌಡ ಹನುಮಂತಗೌಡ ಪಾಟೀಲ, ಸಾ:ಕುಲಗೋಡ, ಗೋಕಾಕ ತಾಲ್ಲೂಕು ಸಾಮಾನ್ಯ 

4) ಶ್ರೀಮತಿ ಸಕ್ಕುಬಾಯಿ ವಿಠ್ಠಲ್‌ ಇಟ್ಟನ್ನವರ ಸಾ: ಯಾದವಾಡ, ಗೋಕಾಕ ತಾಲ್ಲೂಕು ಸಾಮಾನ್ಯ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 715 ಬಿ.ಎಂ.ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 200 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 08-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಉಡುಪಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 

















ಕ್ರ ನ್ಯಾಯ 
ಎ ಜೂ ನ್ಯಾ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು 2 ಸ 
ಉಡುಪಿ ಜಿಲ್ಲೆ, 1 ಶ್ರೀ ರೋಹನ್‌ ಕುಮಾರ್‌ ಬಿನ್‌ ಕೆ.ಗೋವಿಂದ, 'ಶ್ರೀನಿದಿ ಹೌಸ್‌" ಜತ್‌ 
ಉಡುಪಿ ತಾಲ್ಲೂಕು ಕುತ್ಯಾರು ಗ್ರಾಮ ಮತ್ತು ಅಂಚೆ, ಉಡುಪಿ ತಾಲ್ಲೂಕು 4 2 
2) ಶ್ರೀ ಪೃಥ್ವಿರಾಜ್‌ ಕೆ.ಬಿನ್‌ ಶಾಮರಾಯಶೆಟ್ಟಿ, ಕೆಳರ್ಕಳ ಬೆಟ್ಟ ಗ್ರಾಮ, 
ದ [ ಅ ೨ ಸಾಮಾನ್ನ 
ತೆ೦ಂಕನಡಿಯೂರು ಅಂಚೆ, ಉಡುಪಿ ತಾಲ್ಲೂಕು ೨ 
3) ಶ್ರೀ ಮಹಮ್ಮದ್‌ ಸುಹಾನ್‌ ಬಿನ್‌ ಲೇಟ್‌ ಅಬುಲ್‌ ರಜಾಕ್‌, ಚಲ್ಲಮಕ್ತಿ 
= [2 ಬ ಹು ಸಾಮಾನ 
ರಸ್ತೆ ಗುಣಮಿ ಗ್ರಾಮ ಸಸ್ತಾನ ಅಂಚೆ, ಉಡುಪಿ ತಾಲ್ಲೂಕು ಈ 
4) ಶ್ರೀ ಆನಂದ ಕೊರಂಗಪಾಡಿ ಬಿನ್‌ ದಿವಂಗತ ಶಾಂತು "ಮಾತೃಶ್ರೀ" 
ಮೀಸಲಾತಿ 

















ಕೊರಂಗಪಾಡಿ ಅಂಚೆ, ಉಡುಪಿ ತಾಲ್ಲೂಕು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R716 ಬಿ.ಎಂ.ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 175 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಹರಪನಹಳ್ಳಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
3 ಭೂ ನ್ಯಾಯ 
೦. | ಮಂಡಳಿಯ ಹೆಸರು 





ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 


೩. 





ದಾವಣಗೆರೆ ಜಿಲ್ಲೆ, 1 ಶ್ರೀ ಕೆ.ಸಿದ್ದಲಿಂಗಪ್ಪ ಬಿನ್‌ ವಿರುಪಾಕ್ಷಪ್ಪ, ಅಲಗಿಲವಾರ, ಹರಪನಹಳ್ಳಿ ತಾಲ್ಲೂಕು ಸಾಮಾನ 




















ಹರಪನಹಳ್ಳಿ ತಾಲ್ಲೂಕು | )) ಶ್ರೀ ಎ.ಅಸ್ಲಾಂ ಬಾಷ ಬಿನ್‌ ಲೇಟ್‌ ಹಿಮಾಮ್‌ ಸಾಬ್‌, 10ನೇ ವಾರ್ಡ್‌, ಹರಪನಹಳ್ಳಿ ಸಾಮಾನ್ನ 





೩೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
































ಕ್ಟ ನ್ನಾಯ 
Wi; ಥು ಸದಸ್ಮರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ಶಿ ನ್‌ 
3) ಶ್ರೀ ಹೆಚ್‌.ಪರಮೇಶ್ರರಪ ಬಿನ್‌ ಅಡಿವೆಪ, ನಂದಿಕಂಬಳ್‌ ಗ್ರಾಮ, ಕಂಬತಹಳ್ಳಿ ಅಂಚೆ, 
೨ ಸ್‌ ವಾಲ ಸಾಮಾನ್ನ 
ಹರಪನಹಳ್ಳಿ ತಾಲ್ಲೂಕು ಶೆ 
4) ಶ್ರೀ ಎಂ.ಬಿ.ಅಂಜಿನಪ್ಪ ಬಿನ್‌ ಸಣ್ಣ ಮಲ್ಲಪ್ಪ, ಕಂಚಿಕೇರಿ ಗ್ರಾಮ, ಹರಪನಹಳ್ಳಿ ತಾಲ್ಲೂಕು ಮೀಸಲಾತಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR 717 ಬಿ.ಎಂ.ದಾಕ್ಷಾ ಯಣಮ್ಮ, 
ಷ್‌ 
ಪ್ರಜ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 348 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 18-08-2014. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಅಥಣಿ ತಾಲ್ಲೂಕು 


ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































ಮ ಹ್‌ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬೆಳಗಾವಿ ಜಿಲ್ಲೆ, 1 ಶ್ರೀ ಸಿದ್ದರಾಯ ಭೀಮು ವಾಡದಾರ ಸಾ: ಐನಾಮರ, ಅಥಣಿ ತಾಲ್ಲೂಕು ಮೀಸಲಾತಿ 
ಅಥಣಿ ತಾಲ್ಲೂಕು 2) ಶ್ರೀಕಾಂತ ಗುರುಲಿಂಗ ಪೂಜಾರಿ, ಸಾ:ಕಟಗೇರಿ, ಅಥಣಿ ತಾಲ್ಲೂಕು ಸಾಮಾನ್ಯ 

3) ಶ್ರೀ ಚಂದ್ರಕಾಂತ ಬಾಬುರಾವ್‌ ಪಡನಾಡ ಸಾ:ಸಂಕೋನಟ್ಟಿ, ಅಥಣಿ ತಾಲ್ಲೂಕು ಸಾಮಾನ್ಯ 
4) ಶ್ರೀ ಬನಪ್ಪ ಬಸಗೊಂಡ ನಂದಗಾಂವ ಸಾ:ಕಿರಣಗಿ, ಅಥಣಿ ತಾಲ್ಲೂಕು ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.718 ಬಿ.ಎಂ.ದಾಕ್ಷಾಯಣಮ್ಮ, 
ಸಕ ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 178 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ತೀರ್ಥಹಳ್ಳಿ ತಾಲ್ಲೂಕು 


ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 














ಕ್ರ ನ್ಯಾಯ 
i ಭೂ ನ್ಯಾ ಸದಸ್ಯರುಗಳ ಹೆಸರು ಮತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ರಿ > 
ಶಿವಮೊಗ್ಗ ಜಿಲ್ಲೆ, 1 ಶ್ರೀ ಜಿ.ಎಂ.ಗುರುಮೂರ್ತಿ ಬಿನ್‌ ಮರಿಯಪ್ಪ ನಾಯ್ಕ, ಗುಜಗೊಳ್ಳಿ, 
ಸ್ನ ನ ಕ ೪ ಸಾಮಾನ 
ತೀರ್ಥಹಳ್ಳಿ ತಾಲ್ಲೂಕು ಹೊಸಗದ್ದೆ ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು ಶೆ 
2) ಶ್ರೀಮತಿ ಜಯಾ ಜಿ.ರಾವ್‌ ಬಿನ್‌ ಕೆ.ಎಸ್‌.ಗೋಪಾಲರಾವ್‌ ಕಾರ್ಗಲ್‌, 
ಸಾಮಾನ್ಯ 
ಕೋಣಂದೂರು ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು § 
3) ಶ್ರೀ ಎಂ.ಎ.ನವೀನ್‌ಕುಮಾರ್‌ ಬಿನ್‌ ಅಣ್ಣಯ್ಯ ಹೆಗ್ಗಡೆ, ಮೂಡುವಳ್ಳಿ, ಸ್ನ 
ಕರುಣಾಪುರ ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು ಶೆ 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೩೩ 








(೮೬ 


ಭೂ ನ್ಯಾಯ 


ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಮಂಡಳಿಯ ಹೆಸರು ರಿ ಣ್‌ 


24 
೦ 





4) ಶ್ರೀ ನವೀನ್‌ ಕುಮಾರ್‌ ಬಿನ್‌ ಮಂಜಪ್ಪ ಮುಳ್ಳೇವಿ, ಹಾದಿಗಲ್ಲು ಅಂಚೆ, 
ತೀರ್ಥಹಳ್ಳಿ ತಾಲ್ಲೂಕು 


ಮೀಸಲಾತಿ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 719 ಬಿ.ಎಂ.ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಜ 205 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 18-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ರಾಮದುರ್ಗ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


























5 ಹು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಪಃ ಮಂಡಳಿಯ ಹೆಸರು ॥ = 

ಬೆಳಗಾವಿ ಜಿಲ್ಲೆ 1) ಶ್ರೀ ಅಶೋಕ ಮ.ಪಟ್ಟಣ ಶಾಸಕರು, ಜುನೀಪೇಠ, ರಾಮದುರ್ಗ ತಾಲ್ಲೂಕು ಸಾಮಾನ್ಯ 

ರಾಮದುರ್ಗ ತಾಲ್ಲೂಕು 2) ಶ್ರೀ ರ್ಶರೀ ಎಸ್‌.ಎಮ್‌.ಐನಾಪೂರ ಸಾ:ತೋರಣಗಟ್ಟಿ, ರಾಮದುರ್ಗ ತಾಲ್ಲೂಕು ಸಾಮಾನ್ಯ 

3) ಶ್ರೀ ಎಫ್‌.ಎಸ್‌.ಕೊ೦ಗವಾಡ ಸಾ:ಘಟಕನೂರು, ರಾಮದುರ್ಗ ತಾಲ್ಲೂಕು ಸಾಮಾನ್ಯ 

4) ಶ್ರೀ ನಿಂಗಪ್ಪ ತಾಯಿ ಯಮನವ್ವ ಮಾದರ ಸಾ: ಬುದನಿಖುರ್ದ, ರಾಮದುರ್ಗ ತಾಲ್ಲೂಕು ಮೀಸಲಾತಿ 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 720 ಬಿ.ಎಂ.ದಾಕ್ಷಾ. ಯಣಮ್ಮ, 
9.0.15 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 211 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮುಧೋಳ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































3 ಭೂ ನ್ಯಾಯ 
2 ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. ಮಂಡಳಿಯ ಹೆಸರು ರಿ ದೌ 
ಬಾಗಲಕೋಟೆ ಜಿಲ್ಲೆ, 1 ಶ್ರೀ ರವಿ ಮಾರುತಿ ಕಾಂಬಳೆ ಸಾ:ಮುಧೋಳ ತಾಲ್ಲೂಕು ಮೀಸಲಾತಿ 
ಮುಧೋಳ ತಾಲ್ಲೂಕು 2) ಶ್ರೀ ಅಶೋಕ ಗಿರಿಯಪ್ಪ ಕಿವಡಿ, ಸಾ: ನಿಂಗಾಪೂರ, ಮುಧೋಳ ತಾಲ್ಲೂಕು ಸಾಮಾನ್ಯ 
3) ಶ್ರೀ ಸುರೇಶ್‌ ಸದಾಶಿವ ಗೊಲಶೆಟ್ಟಿ, ಸಾ: ಮ೦ಟೂರು, ಮುಧೋಳ ತಾಲ್ಲೂಕು ಸಾಮಾನ್ಯ 
4) ಶ್ರೀ ರಾಮಕೃಷ್ಣ ಶಂಕರಪ್ಪ ಬೆಳ್ಳಿ, ಸಾ: ಪೆಟ್ಟೂರು, ಮುಧೋಳ ತಾಲ್ಲೂಕು ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 721 ಬಿ.ಎಂ.ದಾಕ್ಷಾಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


೩೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 321 ಎಲ್‌ಆರ್‌ಎ 2013, ಬೆಂಗಳೂರು, ದಿನಾಂಕ: 18-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಬೈಲಹೊಂಗಲ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































3 ಕಿ ಪಾ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು 2 2 
ಬೆಳಗಾವಿ ಜಿಲ್ಲೆ 1 ಶ್ರೀ ಸಂಜೀವ ಪಕ್ಕೀರಪ್ಪ ಲೋಕಾಪುರ, ಸಾ: ಕಿತ್ತೂರ, ಬೈಲಹೊಂಗಲ ತಾಲ್ಲೂಕು ಮೀಸಲಾತಿ 
ಬೈಲಹೊಂಗಲ ತಾಲ್ಲೂಕು | )) ಶ್ರೀಮತಿ ಅನುಸೂಯಾ ನಿಂಗಪ್ಪ, ಅರಕೇರಿ ಸಾ: ಮೇಕಲಮರ್ಡಿ, ಬೈಲಹೊಂಗಲ ತಾಲ್ಲೂಕು ಸಾಮಾನ್ಯ 
3) ಶ್ರೀ ಪ್ರಕಾಶಗೌಡ ಪಾಟೀಲ ಸಾ: ಕಾದರವಳ್ಳಿ, ಬೈಲಹೊಂಗಲ ತಾಲ್ಲೂಕು ಸಾಮಾನ್ಯ 
4) ಶ್ರೀ ಚಂದ್ರಗೌಡ ಬ ಪಾಟೀಲ ಸಾ: ದೇಗಾಂವ, ಬೈಲಹೊಂಗಲ ತಾಲ್ಲೂಕು ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R722 ಬಿ.ಎಂ.ದಾಕ್ಷಾಯಣಮ್ಮ, 
S.C. 15 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 288 ಎಲ್‌ಆರ್‌ಎ 2014, ಬೆಂಗಳೊರು, ದಿನಾಂಕ: 20-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಹಿಂದೆ 
ಕಂಇ 177 ಎಲ್‌ಆರ್‌ಎ 2013, ದಿನಾಂಕ:24-01-2014 ರಂದು ಹೊರಡಿಸಲಾಗಿದ್ದ ಆದೇಶವನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ತುಮಕೂರು ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 





























ಷ್ಟಿ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ತುಮಕೂರು ಜಿಲ್ಲೆ, 1 ಶ್ರೀ ಹರಿಕುಮಾರ್‌ ಕೆ.ಹೆಚ್ಜ. ಜಯನಗರ, ತುಮಕೂರು ಸಾಮಾನ್ಯ 
ತುಮಕೂರು ತಾಲ್ಲೂಕು | )) ಶ್ರೀ ರಾಮಕೃಷ್ಣ, ಉಪ್ಪಾರಹಳ್ಳಿ, ತುಮಕೂರು ಮೀಸಲಾತಿ 

3) ಶ್ರೀ ಅನ್ವರ್‌ಪಾಷ, ಪಿ.ಹೆಚ್‌.ಕಾಲೋನಿ, ತುಮಕೂರು ಸಾಮಾನ್ಯ 

4) ಶ್ರೀ ಚಂದ್ರಶೇಖರ್‌ ಟಿ.ವಿ. (ಪಾತ್ರೆ ಚಂದು), ಸಂತೇಪೇಟೆ, ತುಮಕೂರು ಸಾಮಾನ್ಯ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ.ದಾಕ್ಷಾ ಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧.೧ 723 
5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಜ 214 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 16-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಹುನಗುಂದ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೩೫ 



































. ಬ... J ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಬಾಗಲಕೋಟೆ ಜಿಲ್ಲೆ, 1 ಶ್ರೀ ದುರ್ಗಪ್ಪ ಕನ್ನೂರು ಇಲಕಲ್‌, ಹುನಗುಂದ ತಾಲ್ಲೂಕು ಮೀಸಲಾತಿ 
ಹುನಗುಂದ ತಾಲ್ಲೂಕು 2) ಶ್ರೀ ಮಹಾಂತಪ್ಪ ಭದ್ರಣ್ಣವರ ಸೂಳೆಭಾವಿ, ಹುನಗುಂದ ತಾಲ್ಲೂಕು ಸಾಮಾನ್ಯ 

3) ಶ್ರೀ ವಿ.ಎಸ್‌.ದಾದ್ಮಿ ಹುನಗುಂದ ಸಾಮಾನ್ಯ 
4) ಶ್ರೀಮತಿ ಚನ್ನಮ್ಮ ಬೆಳಗಲ್‌, ಸಾ: ಬೆಳಗಲ್‌, ಹುನಗು೦ದ ತಾಲ್ಲೂಕು ಸಾಮಾನ್ಯ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 724 ಬಿ.ಎಂ.ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 207 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 19-08-2014. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಬಸವನಬಾಗೇವಾಡಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


3 ಭೂ ನ್ಯಾಯ 




















ಸದಸ್ನರುಗಳ ಹೆಸರು ಮತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು p ಣೆ 
ವಿಜಾಪುರ ಜಿಲ್ಲೆ. 1) ಶ್ರೀ ಅರ್ಜುನ ಮುಕುಂದಪ ವಾಲೀಕಾರ, ಸಾ: ಅರಳದಿನ್ನಿ ಅಂಚೆ, 
ನ್‌ ವ್‌ ಲ ಕ ಮೀಸಲಾತಿ 
ಬಸವನಬಾಗೇವಾಡಿ ಯಲಗೂರ, ಬಸವನಬಾಗೇವಾಡಿ ತಾಲ್ಲೂಕು 
ತಾಲ್ಲೂಕು 2) ಶ್ರೀ ನಿಜಗುಣ ಗೋಲಪ್ಪ ಕಾಗವಾಡ, ಸಾ: ಮುಳ್ಳಾಳ ಅಂಚೆ, ಜಬ 
ಯಂಭತ್ನಾಳ, ಬಸವನಬಾಗೇವಾಡಿ ತಾಲ್ಲೂಕು ik ಶೆ 
3) ಶ್ರೀ ಡಾ। ರಮೇಶ ಬಸಪ್ಪ ಕಾಗಲ್‌, ಮುಕ್ನಾಂ ಅಂಚೆ, ಮಸೂತಿ, 
ಲ ನ ಸಾಮಾನ 
ಬಸವನಬಾಗೇವಾಡಿ ತಾಲ್ಲೂಕು ಥ್ರ 
4) ಶ್ರೀ ದಯಾನಂದ ಮಲ್ಲನಗೌಡ ಪಾಟೀಲ, ಸಾ: ಯಳವಾರ, 
[ತ ಸಾಮಾನ 
ಬಸವನಬಾಗೇವಾಡಿ ತಾಲ್ಲೂಕು ಠಿ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 725 ಬಿ.ಎಂ.ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 227 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಶಿರಸಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


























ಕ್ರ ನ್ಯಾಯ 
ಹ ೪ ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸ೦. | ಮಂಡಳಿಯ ಹೆಸರು > 
ಉತ್ತರ ಕನ್ನಡ ಜಿಲ್ಲೆ. 1) ಶ್ರೀ ಜ್ಯೋತಿ ಮುಕುಂದ ಕಾನಡೆ, ಬಾಪೂಜಿ ನಗರ, ಶಿರಸಿ ತಾಲ್ಲೂಕು ಮೀಸಲಾತಿ 
ಶಿರಸಿ ತಾಲ್ಲೂಕು 2) ಶ್ರೀ ವೆಂಕಟ್ರಮಣ ನರಸಿಂಹ ಹೆಗಡಿ, ಮುಗ್ಗುಮನೆ, ಸಾಲ್ಕಣಿ, ಶಿರಸಿ ತಾಲ್ಲೂಕು ಸಾಮಾನ್ಯ 





೩೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
































ಕ್ರ ನ್ಯಾಯ 
_ ಘನ್ನ ಸದಸ್ಕರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ರಿ > 
3) ಶ್ರೀ ಮಹೇಶ ವೆಂಕಟ್ರಮಣ ನಾಯ್ಕ್‌, ಕರೂರ, ಅಜ್ಜೀಬಾಳ, ಶಿರಸಿ ತಾಲ್ಲೂಕು ಸಾಮಾನ್ಯ 
4) ಶ್ರೀ ಸುಬ್ರಾಯ ತಿಮ್ಮಪ್ಪ ಹೆಗ್ಗಡೆ, ಬಿಸಿಲಕೊಪ್ಪ, ಶಿರಸಿ ತಾಲ್ಲೂಕು ಸಾಮಾನ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧ 726 ಬಿ.ಎಂ.ದಾಕ್ಷಾಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 186 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮಂಡ್ಯ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































ಕ್ರ ಭೂ ನಾಯ 
ತ ಅ ಸದಸ್ಕರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
4೦. | ಮಂಡಳಿಯ ಹೆಸರು ಸಿ is ವಿ ” 
ಮಂಡ್ಯ ಜಿಲ್ಲೆ. 1 ಶ್ರೀ ಎಸ್‌.ಕೃಷ್ಣ ಬಿನ್‌. ಲಕ್ಕೀರಿ ದೊಡ್ಡೈದ, ಸಾತನೂರು, ಕಸಬಾ ಹೋಬಳಿ, ಮಂಡ್ಯ ತಾಲ್ಲೂಕು ಸಾಮಾನ್ಯ 
ಮಂಡ್ಯ ತಾಲ್ಲೂಕು 2) ಶ್ರೀ ಎನ್‌.ಎಸ್‌.ಹರೀಶ್‌ ಪಟೇಲ್‌ ಬಿನ್‌ ಪಟೇಲ್‌ ಶಿವರಾಮೇಗೌಡ, ಕಲ್ಲಹಳ್ಳಿ, ಕೆಗಗೋಡ 
೨ ಹು ಲು ಸಾಮಾನ್ನ 
ಹೋಬಳಿ, ಮಂಡ್ಯ ತಾಲ್ಲೂಕು ೨ 
3) ಶ್ರೀ ಹೆಜ್‌.ಬಿ.ಸಿದ್ದೇಗೌಡ, ಬಿನ್‌ ಬೋರೇಗೌಡ ಉ: ಜೋಗಪ್ಪ ಹಲ್ಲೆಗೆರೆ, ಬಸರಾಳು ಹೋಬಳಿ, 
ಅ ಬ ಬ pa ಸಾಮಾನ 
ಮಂಡ್ಯ ತಾಲ್ಲೂಕು ಠಿ 
4) ಶ್ರೀ ಕೆ.ಎಸ್‌.ಮೂರ್ತಿ ಬಿನ್‌ ಹನುಮಂತಯ್ಯ, ಕೆರಗೋಡು ಹೋಬಳಿ, ಮಂಡ್ಯ ತಾಲ್ಲೂಕು ಮೀಸಲಾತಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 727 ಬಿ.ಎಂ.ದಾಕ್ಷಾ. ಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 199 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ವೀರಾಜಪೇಟೆ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 



































ಕ್ರ ನಾಯ 
ಸ್ಯ i. ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. ಮಂಡಳಿಯ ಹೆಸರು ರಿ ತೆ 
ಕೊಡಗು ಜಿಲ್ಲೆ, 1 ಶ್ರೀ ಸಿ.ಬಿ.ರವಿ, ವೀರಾಜಪೇಟೆ ಸಾಮಾನ್ಯ 
ವೀರಾಜಪೇಟೆ ತಾಲ್ಲೂಕು 2) ಶ್ರೀಮತಿ ಖುರ್ಷಿದಾಬಾನು, ವೀರಾಜಪೇಟೆ ಸಾಮಾನ್ಯ 
3) ಶ್ರೀ ಎಂ.ಎಂ. ಪೊನ್ನಪ್ಪ, ತಿತ್ತಿಮತಿ ಸಾಮಾನ್ಯ 
4) ಶ್ರೀ ಪಿ.ಎ.ಸುರೇಶ್‌, ಸಿದ್ದಾಪುರ ಮೀಸಲಾತಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 728 ಬಿ.ಎಂ.ದಾಕ್ಷಾ. ಯಣಮ್ಮ, 
S.C. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೩೭ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 158 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಶ್ರೀನಿವಾಸಪುರ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 

















ಕ ಭೂ ನ್ಯಾಯ 
ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ಧ್ಯ 
ಕೋಲಾರ ಜಿಲ್ಲೆ, 1 ಶ್ರೀ ಎಸ್‌.ವಿ. ಶಂಕರ್‌, ಚಾಕಪ್ಪಳ್ಳಿ ಗ್ರಾಮ, ನಲವಂಕೆ ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು ಮೀಸಲಾತಿ 
ಶ್ರೀನಿವಾಸಪುರ 2) ಶ್ರೀ ಎಲ್‌.ವಿ.ಗೋವಿಂದಪ್ಪ ಲೋಚಲುಪಲ್ಲಿ, ರೋಣೂರು ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು ಸಾಮಾನ್ಯ 
ತಾಲ್ಲೂಕು 
ನ 3) ಶ್ರೀ ಬಿ.ಸೀತಾರಾಮರೆಡ್ಡಿ, ನಾಗದೇವನಹಳ್ಳಿ, ಶ್ರೀನಿವಾಸಪುರ ತಾಲ್ಲೂಕು ಸಾಮಾನ್ಯ 
4) ಶ್ರೀ ವೆಂಕಟರಮಣ, ನಾರಾಯಣಪುರ ಗ್ರಾಮ, ಶ್ರೀನಿವಾಸಪುರ ತಾಲ್ಲೂಕು ಸಾಮಾನ್ಯ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 729 ಬಿ.ಎಂ.ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 225 ಎಲ್‌ಆರ್‌ಎ 2014, ಬೆಂಗಳೊರು, ದಿನಾಂಕ: 26-08-2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಜೋಯಿಡಾ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
































ಕ ಭೂ ನ್ಯಾಯ 
ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಸಂ. | ಮಂಡಳಿಯ ಹೆಸರು ಕ್ರ ಷ್ಟ 
ಉತ್ತರ ಕನ್ನಡ ಜಿಲ್ಲೆ, 1 ಶ್ರೀ ತಿಮುತಿ ಜೇಮ್ಸ್‌, ಗಣೇಶಗುಡಿ, ಜೋಯಿಡಾ ತಾಲ್ಲೂಕು ಮೀಸಲಾತಿ 
ಜೋಯಿಡಾ ತಾಲ್ಲೂಕು 
| 2) ಶ್ರೀ ಸುರೇಶ್‌ ಬಂಗಾರಿ, ಕುಂಬರವಾಡ, ಜೋಯಿಡಾ ತಾಲ್ಲೂಕು ಸಾಮಾನ್ಯ 
3) ಶ್ರೀ ಅರುಣ್‌ ಆರ್‌.ದೇಸಾಯಿ, ಗುಂಡ, ಜೋಯಿಡಾ ತಾಲ್ಲೂಕು ಸಾಮಾನ್ಯ 
4) ಶ್ರೀ ದೀಪಕ್‌ ಪಾಟೀಲ್‌, ರಾಮನಗರ, ಜೋಯಿಡಾ ತಾಲ್ಲೂಕು ಸಾಮಾನ್ಯ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R 730 ಬಿ.ಎಂ.ದಾಕ್ಷಾ ಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


5.0.15 


೩೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಂ 24 ಎಲ್‌ಎಂಡಬ್ಲ್ಯೂ 2014, ಬೆಂಗಳೂರು, ದಿನಾಂಕ: 01-08-2014. 


ಕರ್ನಾಟಕ ರಾಜ್ಯಾದ್ಯಂತ “ಐಸ್‌ ಫ್ಯಾಕ್ಟರಿ ಮತ್ತು ಕೋಲ್ಡ್‌ ಸ್ಟೋರೇಜ್‌” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ 
ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948 ರ 
(1948ರ ಕೇಂದ್ರ ಕಾಯ್ದೆ ಸಂಖ್ಯೆ: 11) ಸೆಕ್ಷನ್‌ 3(1)(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, 
ಬೆಂಗಳೂರು-560001 ಇವರಿಗೆ ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ 
ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಠ ವೇತನ ಕಾಯ್ದೆಯ 1948ರ ಸೆಕ್ಷನ್‌ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಐಸ್‌ ಫ್ಯಾಕ್ಟರಿ ಮತ್ತು ಕೋಲ್ಡ್‌ ಸ್ಟೋರೇಜ್‌” 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ವಿವಿಧ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು 
ಸಾಪಿಸಿದೆ. 


೬. 


( 

















































































































ಅನುಸೂಚಿ 
ತ್ರ. ಕೆಲಸದ ವರ್ಗಗಳು ಕನಿಷ್ಠ ವೇತನ ಪ್ರತಿ ತಿಂಗಳು 
ಸಂ. ವಲಯ -1 ವಲಯ -2 
I ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ 
1 ಸೂಪರ್‌ವೈಸರ್‌ 240-00 6240-00 232-50 6045-00 
2 | ಆಪರೇಟರ್‌ 
232-00 6032-00 224-50 5837-00 
3 | ಎಲೆಕೀಷಿಯನ್‌ 
ಟ್ರ 
4 | ಐಸ್‌ ಬರ್ಪ ತಯಾರಕರು 
5 ಸಹಾಯಕ ಆಪರೇಟರ್‌ 229-00 5954-00 221-50 5759-00 
6 | ಐಸ್‌ ಲಿಪ್ಫರ್ಸ್‌ 
7 ಪ್ಯಾಕರ್‌/ಸೇಲ್ಸ್‌ಮನ್‌ 225-00 5850-00 218-00 5668-00 
8 | ಲೋಡಿಂಗ್‌ ಅಂಡ್‌ ಅನ್‌ ಲೋಡಿಂಗ್‌ 
215-00 5590-00 211-50 5499-00 
9 ಮಜ್ಞೂರು 
10 ಹೆಲ್ಟರ್‌/ ಕ್ಷೇನರ್‌ 211-50 5499-00 198-50 5161-00 
1] ಡೈವರ್ಸ್‌ 
1. ಲಾರಿ ಡೈವರ್‌ 246-50 6409-00 230-50 5993-00 
2, ಕಾರ್‌/ಜೀಪ್‌ ಡೈವರ್‌ 231-50 6019-00 217-00 5642-00 
3. ಲಾರಿ/ಕಾರ್‌/ಜೀಪ್‌ ಕ್ಷೇನರ್‌ 211-50 5499-00 198-50 5161-00 
11] ಕಛೇರಿ ಸಿಬ್ಬಂದಿ:- 
1 ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 280-50 7293-00 261-50 6799-00 
9 ಅಸಿಸ್ಟೆಂಟ್‌ ಮ್ಯಾನೇಜರ್‌/ಅಸಿಸ್ಟೆಂಟ್‌ ಪರ್ಸನಲ್‌ ಮ್ಯಾನೇಜರ್‌ 271-50 7059-00 253-50 6591-00 
3 ಅಕೌಂಟೆಂಟ್‌ 261-50 6799-00 244-00 6344-00 
4 ಕ್ಯಾಷಿಯರ್‌ 
5 ಶೀಘ್ರಲಿಪಿಗಾರ/ಕಂಪ್ಯೂಟರ್‌ ಆಪರೇಟರ್‌ 256-50 6669-00 240-00 6240-00 
6 ಸ್ಟೋರ್‌ ಕೀಪರ್‌ 
7 ಬೆರಳಚ್ಚುಗಾರ/ಡಾಟಾ ಎ೦ಟ್ರೀ ಆಪರೇಟರ್‌ 
ಡೆ 251-50 6539-00 235-00 6110-00 
8 ಗುಮಾಸ್ತ್ಷರ್ಕ 
9 ಆಫೀಸ್‌ಬಾಯ್‌/ಪ್ಯೂನ್‌/ವಾಚಮನ್‌/ ಅಟೆಂಡರ್‌ /ಸ್ಟೀಪರ್‌ 211-50 5499-00 198-50 5161-00 








ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೩೯ 





ತುಟ್ಟಿಭತ್ಯೆ:- 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1 ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. 

1, ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿಪಿಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು- ತಿಂಗಳ 
ತುಟಿಭತೆ 
(ua) 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 - ದಿನದ ತುಟ್ಟಿಭತ್ಯೆ 





26 

ಧ್ರ ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 
ವೇತನಗಳನ್ನು ಸಂದಾಯ ಮಾಡತಕ್ಕದ್ದು 

3 ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ 


ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊ೦ಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ 
ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ 
ಭಾಗಿಸಬೇಕು. ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

ll. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 


ನಮೂದಿಸಿ ಪಾವತಿ ಮಾಡತಕ್ಕದ್ದು. 
ವಲಯ-1 : ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು ಹಾಗೂ ರಾಜ್ಯದ ಎಲ್ಲಾ 
ಮಹಾನಗರ ಪಾಲಿಕೆಗಳು. 
ವಲಯ-2 : ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪ್ರಭುದೇವ 
PR. 573 ಸರ್ಕಾರದ ಅಧೀನ ಕಾರ್ಯದರ್ಶಿ 
50. 200 ಕಾರ್ಮಿಕ ಇಲಾಖೆ 


೩೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 26 ಎಲ್‌ಎಂಡಬ್ಲ್ಯೂ 2014ಬೆ೦ಗಳೂರು, ದಿನಾಂಕ: 01-08-2014. 


ಕರ್ನಾಟಕ ರಾಜ್ಯಾದ್ಯಂತ “ಫೌಂಡ್ರಿ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948ರ (1948ರ ಕೇ೦ದ್ರ ಕಾಯ್ದೆ ಸಂಖ್ಯೆ 
11) ಸೆಕ್ಷನ್‌ 30(ಬ) ಮತ್ತು 5()(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು 
ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ 
ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಇವರಿಗೆ ಅಥವಾ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಠ ವೇತನ ಕಾಯ್ದೆ 1948ರ ಸೆಕ್ಷನ್‌ 3(1)(ಬಿ) ಮತ್ತು 5()(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಫೌಂಡ್ರಿ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ 
ತೊಡಗಿರುವ ವಿವಿಧ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಠರಿಸಲು ಪ್ರಸ್ತಾಪಿಸಿದೆ. 













































































ಅನುಸೂಚಿ 

ಕ್ರ ಕೆಲಸದ ವರ್ಗಗಳು ಕನಿಷ್ಠ ವೇತನ ದರಗಳು 
ಸಂ. ವಲಯ -1 ವಲಯ-2 

ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ 
I ಅತಿ ಕುಶಲ ಕಾರ್ಮಿಕರು 
1 ಮ್ಯಾನೇಜರ್‌ 276-50 7189-00 258-50 6721-00 
2 ಫೋರ್ಡನ್‌ 261-50 6799-00 244-00 6344-00 
3 ಸೂಪರ್‌ ವೈಸರ್‌ 251-50 6539-00 235-00 6110-00 
4  ಚಾರ್ಜಹ್ಯಾಂಡ್‌:ಲೀಡಿಂಗ್‌ ಹ್ಯಾಂಡ್‌ 
1[ ಕುಶಲ ಕಾರ್ಮಿಕರು 
1 | ಮಪಿನಿಸ್ಟ್‌ 
2 |ಟರ್ನರ್ಸ್‌ 
3 | ಮೆಕ್ಕಾನಿಕ್‌ 
4 | ಪ್ಯಾಟರ್ನ ಮೇಕರ್‌ 
5 | ಫಿಟ್ಟರ್‌ 
6 | ಕೋರ್‌ ಮೇಕರ್‌ 
7 | ಮೌಲ್ಲರ್‌ 
8 ಬ್ಲಾಕ್‌ ಸ್ಮಿತ್‌ 232-00 6032-00 

224-50 5837-00 

9 | ಕಾರ್ಪೆಂಟರ್‌ 
10 | ಗ್ರೈಂಡರ್‌ 
11 | ಮಿಲ್ಲರ್‌ 
12 | ವೈಂಡರ್‌ 
13 | ಡೈ ಮೇಕರ್‌ 
14 ಎಲೆಕ್ಟ್ರಿಷಿಯನ್‌ 
15 | ಮೆಟಲ್‌ ಪ್ಲೋರರ್‌:ಶೆಲ್‌ ಮೌಲ್ದರ್‌ 
16 | ಇತರ ಕುಶಲ ಕೆಲಸಗಾರರು 












































































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೪೧ 
11] ಅರೆಕುಶಲ ಕಾರ್ಮಿಕರು 
1 | ಡ್ರಿಲ್ಲರ್‌ 
2 | ಸ್ಟೀನ್‌ ಕಟ್ಟರ್‌ 
3 ಫೈರ್ಮನ್‌:ಕಾಪೇಲ್ಲೆನ್‌, ಫರ್ನೇಸ್ಕೆನ್‌ 
4 | ಆಯಿಲ್‌ ಮೆನ್‌ 
5 ಪೈಂಟರ್‌ 
6 | ವಿಂಗ್ಲರ್‌ 
7 | ಟಿಂಕರ್‌ 
8 ಅಸೆಂಬ್ಲರ್‌ 229-00 5954-00 221-50 5759-00 
9 | ನಿಕ್ಕಲ್‌ ಅಥವಾ ಇತರೆ ಪ್ಲಾಂಟರ್‌ 
10 ವೈರ್‌ಮೆನ್‌ 
11 | ಫಿಟರ್‌ 
ಲ 
12 | ಇತರೆ ಅರೆಕುಶಲ ಕೆಲಸಗಾರರು 
IV ಕುಶಲರಲ್ಲದ ಕಾರ್ಮಿಕರು 
1 ಸ್ವೀವರ್‌ 
211-50 5499-00 198-50 5161-00 
2 | ಕ್ರೀನರ್‌/ಮಜ್ಜೂರ್‌ 
ಡ್ರೈವರ್‌ 
1 ಲಾರಿ ಡೈವರ್‌ 246-50 6409-00 230-50 5993-00 
2 ಕಾರ್‌/ಜೀಪ್‌ ಡೈವರ್‌ 231-50 6019-00 217-00 5642-00 
3 ಲಾರಿ/ಕಾರ್‌/ಜೀಪ್‌ ಕ್ಲೀನರ್‌ 211-50 5499-00 198-50 5161-00 
V ಕಛೇರಿ ಸಿಬ್ಬಂದಿ 
1 ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 280-50 7293-00 261-50 6799-00 
2 | ಅಸಿಸೆಂಟ್‌ ಮ್ಹಾನೇಜರ್‌/ಅಸಿಸೆಂಟ್‌ ಪರ್ಸನಲ್‌ 271-50 7059-00 
ಆ ೨ ಆ 253-50 6591-00 
ಮ್ಯಾನೇಜರ್‌ 
3 ಅಕೌಂಟೆಂಟ್‌ 261-50 6799-00 244-00 6344-00 
4 ಕ್ಯಾಷಿಯರ್‌ 
ನ ಶೀಘ್ರಲಿಪಿಗಾರ/ಕಂಪ್ಯೂಟರ್‌ ಆಪರೇಟರ್‌ 256-50 6669-00 240-00 6240-00 
6 | ಸ್ಟೋರ್‌ ಕೀಪರ್‌ 
7 | ಬೆರಳಚ್ಚುಗಾರ/ಡಾಟಾ ಎಂಟ್ರೀ ಆಪರೇಟರ್‌ 
235-00 6110-00 
8 ಗುಮಾಸ್ತ/ಕ್ಷರ್ಕ 251-50 6539-00 
9 | ಆಫೀಸ್‌ಬಾಯ್‌/ಪ್ಲೂನ್‌/ವಾಚಮನ್‌/ 
ಠಿ 211-50 5499-00 198-50 5161-00 
ಅಟೆಂಡರ್‌/ಸ್ಟೀಪರ್‌ 
ತುಟ್ಟಿಭತ್ಯೆ:- ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 


ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 
ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1 ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 


IR 


ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 





೩೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





10. 
11, 


12, 


13, 


14. 


15. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿಪಿಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು- ತಿಂಗಳ 
ತುಟಭತ್ತೆ 
ಠ್‌ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಕೆಯ ದರ x 30 - ದಿನದ ತುಟ್ಟಿಭತ್ಯೆ 





26 

ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು 
ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ತೆ ಹೆಚ್ಚಾಗುವ ತುಟಿಭತ್ತೆಯನ್ನು ಸಹ ಪಾವತಿಸತಕ್ತದು. 

ಡಿ [3 ಜ (Co) ವ ಶಬ 
ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊ೦ಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 
ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 
ಅತಿ ಕುಶಲ: ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ ಮಾಡಬಲ್ಲವರಾಗಿದ್ದು, 


ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ "ಕುಶಲ" ಮತ್ತು ಇತರೇ ಕೆಲಸಗಾರರ 
ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು ಹೋಗಬಲ್ಲವರಾಗಿರಬೇಕು. 


ಕುಶಲ: ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 
ಕಾರ್ಮಿಕ. ಅವಶ್ಯ ಬಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 

ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ 
ಯಂತ್ರೋಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 

ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 
ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿದ್ದ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, ಚೌಕೀದಾರ, 


ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ವಲಯ-। : ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು ಹಾಗೂ ರಾಜ್ಯದ ಎಲ್ಲಾ 


ಮಹಾನಗರ ಪಾಲಿಕೆಗಳು. 


ವಲಯ-2 : ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪ್ರಭುದೇವ 


PR. 576 ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 200 ಕಾರ್ಮಿಕ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೪೩ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 23 ಎಲ್‌ಎಂಡಬ್ಲ್ಯೂ 2014ಬೆ೦ಗಳೂರು, ದಿನಾಂಕ: 01-08-2014. 


ಕರ್ನಾಟಕ ರಾಜ್ಯಾದ್ಯಂತ “ಪ್ರಿಂಟಿಂಗ್‌ ಪ್ರೆಸ್‌” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನ ದರಗಳನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948 ರ (1948ರ ಕೇಂದ್ರ ಕಾಯ್ದೆ 
ಸಂಖ್ಯೆ!11) ಸೆಕ್ಷನ್‌ 3(0(ಬಿ) ಮತ್ತು 5(0(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು 
ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ 
ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಇವರಿಗೆ ಅಥವಾ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 
ಕನಿಷ್ಠ ವೇತನ ಕಾಯ್ದೆ 1948ರ ಸೆಕ್ಷನ್‌ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಪ್ರಿಂಟಿಂಗ್‌ ಪ್ರೆಸ್‌” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ 
ತೊಡಗಿರುವ ವಿವಿಧ ವರ್ಗದ ಕಾರ್ಮಿಕರಿಗೆ ಕನಿಷ್ಟ ವೇತನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 

























































































ಅನುಸೂಚಿ 
ಕನಿಷ್ಠ ವೇತನ ದರಗಳು 
ಕ್ರಸಂ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ 

I ಕುಶಲರು 
1 ಕಂಹೋಸಿಟರ್‌ 
2 ಪ್ರಿಂಟರ್‌ 
3 ಬೈಂಡರ್‌ 
4 ಮೋನೋ ಕಾಸ್ಟರ್‌ 
5 ಟೈಪ್‌ ಕಾಸ್ಟರ್‌ 
6 ಬ್ಲಾಕ್‌ ಮೇಕರ್‌ 
7 [Saab 232-00 6032-00 | 227-00 | 5902-00 | 222-00 |5772-00 
8 ಸಿಲಿಂಡರ್‌ ಮ್ಯಾನ್‌ 
9 ಪ್ರೋಸಸ್‌ ಎನ್‌ಗೇವರ್‌ 
i ಟೆಡ್ಗೆ ಪ್ರೆಸ್‌ ಮ್ಯಾನ್‌ 

ಫ್ಲೇಟ್‌ ಮ್ಯಾನ್‌ 
1] ಡಾರ್ಕ್‌ ರೂಂಸಹಾಯಕ 

1] ಅರೆ ಕುಶಲರು 

1 ರೂಲಿಂಗ್‌ ಫೀಡರ್‌ 
2 ಲೆಟರ್‌ ಪ್ರೆಸ್‌ ಫೀಡರ್‌ 
3 | ಪರೀಕ್ಷಿಸುವವರು 
4 ಪ್ಯಾಕರ್ಸ್‌ 
5 ಪರ್‌ವೋರೇಟರ್‌ 

ಕತ್ತರಿಸುವವರು: 229-00 5954-00 224-00 | 5824-00 | 219-00 | 5694-00 
6 | ಹೊಲಿಯುವವರು: 

ಮುದಿಸುವವರು 
7 | ಹೊಲಿಗೆ ಯಂತ್ರದ ಕೆಲಸದವರು 
8 ಕುಶಲ ಕೆಲಸ ಗಾರರಿಗೆ ಸಹಾಯಕ 
































೩೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 








111 ಕುಶಲರಲ್ಲದವರು 





1, ಕ್ಷೀನರ್‌ ಮತ್ತು ಹಲಲ್ಲಾರ್‌ 





2 ಸ್ವೀಪರ್‌/ಹೆಲ್ಬರ್‌ 
ಅ 211-50 5499-00 202-50 5265-00 194-50 5057-00 





ಕುಶಲರಲ್ಲದ ಇತರೇ 



































ಕಾರ್ಮಿಕರು 
ಕಛೇರಿ ಸಿಬ್ಬಂದಿ 
IV 

1 ಮ್ಯಾನೇಜರ್‌/ ಪರ್ಸನಲ್‌ 280-50 7293-00 267-50 6955-00 255-50 6643-00 
ಆಫೀಸರ್‌ 

2 ಅಸಿಸ್ಟೆಂಟ್‌ 271-50 7059-00 259-50 6747-00 247-50 6435-00 
ಮ್ಯಾನೇಜರ್‌ /ಅಸಿಸ್ಟೆಂಟ್‌ 
ಪರ್ಸನಲ್‌ ಮ್ಯಾನೇಜರ್‌ 

3 ಅಕೌಂಟೆಂಟ್‌ 261-50 6799-00 249-50 6487-00 238-50 6201-00 





4 ಕ್ಯಾಷಿಯ ರ್‌ 




















5 ಶೀಘಲಿಪಿಗಾರ/ಕ೦ಪ್ಠೂಟರ್‌ 
ಠಿ 256-50 6669-00 245-50 6383-00 234-50 6097-00 

ಆಪರೇಟರ್‌ 

6 ಸ್ಟೋರ್‌ ಕೀಪರ್‌ 

7. ಬೆರಳಚ್ಚುಗಾರ/ಡಾಟಾ ಎಂಟ್ರೀ 251-50 6539-00 240-50 6253-00 229-50 5967-00 
ಆಪರೇಟರ್‌ 

8 ಗುಮಾಸ್ತ/ಕ್ಷರ್ಕ/ ದೂರವಾಣಿ 
ನಿರ್ವಾಹಕ 

9 ಆಫೀಸ್‌ಬಾಯ್‌/ಪ್ಯೂನ್‌/ 211-50 5499-00 202-50 5265-00 194-50 5057-00 


ವಾಚಮನ್‌/ ಅಟೆಂಡರ್‌/ಸ್ಟೀಪರ್‌ 


























ತುಟ್ಟಿಭತ್ಯೆ:- 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಕೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1 ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. 


1, ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿಪಿಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು- ತಿಂಗಳ 
ತುಟಭತ್ತೆ 
ಠ್‌ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಕೆಯ ದರ x 30 - ದಿನದ ತುಟ್ಟಿಭತ್ಯೆ 





26 
2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 


ಕಡ್ಡಾಯವಾಗಿ ಕಾಲಕಾಲಕ್ತೆ ಹೆಚ್ಚಾಗುವ ತುಟಿಭತ್ತೆಯನು ಸಹ ಪಾವತಿಸತಕ್ಷದು. 
ಡಿ ರ ಜ ಆ ವ ಶಬ 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೪೫ 





4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
RE ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 


ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ 
ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7 ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ/ಳ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

ll. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 

12. ಅತಿ ಕುಶಲ: ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ ಮಾಡಬಲ್ಲವರಾಗಿದ್ದು. 


ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ "ಕುಶಲ" ಮತ್ತು ಇತರೇ ಕೆಲಸಗಾರರ 
ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿ ಕೊಂಡು ಹೋಗಬಲ್ಲವರಾಗಿರಬೇಕು. 


13. ಕುಶಲ: ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 
ಕಾರ್ಮಿಕ. ಅವಶ್ಯ ಬಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 

14. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ 
ಯಂತ್ರೋಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 

15. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 
ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿದ್ದ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, ಚೌಕೀದಾರ, ಕಸ 
ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ವಲಯ-1 :ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ 
ಆಗ್ಲೋಮರೇಷನ್‌ ಪ್ರದೇಶಗಳು ಹಾಗೂ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳು. 
ವಲಯ-2 : ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 
ವಲಯ-3: ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಪ್ರಭುದೇವ 
PR. 577 ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 200 ಕಾರ್ಮಿಕ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಜ 27 ಎಲ್‌ಎಂಡಬ್ಲ್ಯೂ 2014ಬೆಂಗಳೂರು, ದಿನಾಂಕ: 01-08-2014. 


ಕರ್ನಾಟಕ ರಾಜ್ಯಾದ್ಯಂತ “ಆಟೊಮೋಬೈಲ್‌ ಇಂಜಿನಿಯರಿಂಗ್‌” ಉದ್ದಿಮೆಗಳಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948ರ (1948ರ ಕೇಂದ್ರ 
ಕಾಯ್ದೆ ಸಂಖ್ಯೆ: 11) ಸೆಕ್ಷನ್‌ 3()(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. 
ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ 
ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ 
ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಇವರಿಗೆ 
ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 


೩೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ಭಾಗ ೪ಎ 





ಕನಿಷ್ಠ ವೇತನ ಕಾಯ್ದೆ 1948ರ ಸೆಕ್ಷನ್‌ 3(1(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಆಟೋಮೊಬೈಲ್‌ ಇಂಜಿನಿಯರಿಂಗ್‌” ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ವಿವಿಧ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಅನುಸೂಚಿ 





(೮೬ 


2 
೦ 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ ದರಗಳು 





ವಲಯ -1 


ವಲಯ-2 








ದಿನಕ್ಕೆ ತಿಂಗಳಿಗೆ 








ದಿನಕ್ಕೆ 





ತಿಂಗಳಿಗೆ 





ಅತಿ ಕುಶಲ ಕಾರ್ಮಿಕರು 





ಮ್ಯಾನೇಜರ್‌ 


276-50 7189-00 


258-50 


6721-00 





ಫೋರ್‌ ಮನ್‌ 


261-50 6799-00 


244-00 


6344-00 





ಸೂಪರ್‌ ವೈಸರ್‌/ಸಹಾಯಕ 


ಫೋರ್‌ ಮನ್‌ 








251-50 6539-00 





235-00 





6110-00 





1] 


ಕುಶಲ ಕಾರ್ಮಿಕರು 





ಟರ್ನರ್‌ 





ಪಿಬರ್‌ 
ಬ 





ಮೆಕ್ಕಾನಿಕ್‌ 





ವೆಲರ್‌ 
[77 





ಎಲೆಕ್ಟಿಷಿಯನ್‌ 





ಟೈಂ ಕೀಪರ್‌ 





jal [|| 


ಕಾರ್ಪೆಂಟರ್‌ 





ಪೇಯಿಂಟರ್‌ 





ಬ್ಲಾಕ್‌ ಸ್ಮಿತ್‌ 





10. 


ಟಿನ್‌ ಸ್ಮಿತ್‌ 





11, 


ಅಪೋಲ್ಬಸರಿಮೆನ್‌ 





12. 


ಮೆಕ್ಕಾನಿಸ್ಟ್‌ 





ವೆಲ್ಕನೈಸರ್‌ 





14. 


ಇತರೆ ಕುಶಲ ಕಾರ್ಮಿಕರು 


240-00 6240-00 


232-50 


6045-00 





11] 


ಅರೆ ಕುಶಲ ಕಾರ್ಮಿಕರು 





ಸಹಾಯಕ ಫಿಟ್ಟರ್‌ 





ಸಹಾಯಕ ಎಲೆಕೀಷಿಯನ್‌ 





ಲ 
ಸಹಾಯಕ ಬ್ಲಾಕ್‌ ಸಿತ್‌ 





ಸಹಾಯಕ ವೆಲರ್‌ 





ಸಹಾಯಕ ಕಾರ್ಪೆಂಟರ್‌ 





ಸಹಾಯಕ ಟರ್ನರ್‌ 





ಸಹಾಯಕ ಗ್ರೀನರ್‌ 





ಸಹಾಯಕ ಆಯಿಲ್‌ ಮೆನ್‌ 





olla mw 


ಸಹಾಯಕ ಪೇಯಿಂಟರ್‌ 





ಸೇಲ್ಸ್‌ ಮೆನ್‌ 





Il; 


ಸಹಾಯಕ ಮೆಕ್ಕಾನಿಸ್ಟ್‌ 





12. 


ಲರ್ನರ್ಸ ಅಥವಾ ಅಪ್ರೆಂಟೀಸ್‌ 





13. 


ಸಹಾಯಕ ಟಿಂಕರ್‌ 





14. 


ಟೈರ್‌ ಫಿಟ್ಟರ್‌ 
ಊ 








15. 





ಇತರೆ ಅರೆ-ಕುಶಲ ಕಾರ್ಮಿಕರು 





232-50 6045-00 








224-50 





5837-00 








ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೪೭ 



















































































IV. ಕುಶಲರಲ್ಲದ ಕಾರ್ಮಿಕರು 
1. ಕ್ಲೇನರ್‌/ಹೆಲ್ಲರ್‌ 
2. ಸ್ವೀಪರ್‌/ ಅಟೆಂಡರ್‌ 
211-50 5499-00 198-50 5161-00 
ಕುಶಲರಲ್ಲದ ಇತರೇ 
3. 
ಕಾರ್ಮಿಕರು 
V. ಡೈವರ್ಸ್‌ 
1. ಲಾರಿ ಡೈವರ್‌ 246-50 6409-00 230-50 5993-00 
ಎ ಕಾರ್‌/ಜೀಪ್‌ ಡ್ರೈವರ್‌ 231-50 6019-00 217-00 5642-00 
3. ಲಾರಿ/ಕಾರ್‌/ಜೀಪ್‌ ಕ್ಷೇನರ್‌ 211-50 5499-00 198-50 5161-00 
VIL ಕಛೇರಿ ಸಿಬ್ಬಂದಿ 
i ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 280-50 7293-00 261-50 6799-00 
9 ಅಸಿಸೆ೦ಟ್‌ ಮ್ನಾನೇಜರ್‌/ಅಸಿಸೆಂಟ್‌ ಪರ್ಸನಲ್‌ 
ಆ ಠಿ ಆ 271-50 7059-00 253-50 6591-00 
ಮ್ಯಾನೇಜರ್‌ 
3. ಅಕೌಟೆಂಟ್‌ 261-50 6799-00 244-00 6344-00 
4. ಕ್ಯಾಷಿಯರ್‌/ಸೀನಿಯರ್‌ ಕ್ಷರ್ಕ 
5. ಶೀಘ್ರಲಿಪಿಗಾರ/ಕಂಪ್ಯೂಟರ್‌ ಆಪರೇಟರ್‌ 256-50 6669-00 240-00 6240-00 
6. ಸ್ಟೋರ್‌ ಕೀಪರ್‌/ ಟೆಲಿಪೋನ್‌ ಸಹಾಯಕ 
ಚಿ ಬೆರಳಚ್ಚುಗಾರ/ಡಾಟಾ ಎಂಟ್ರೀ ಆಪರೇಟರ್‌ 
8. ಗುಮಾಸ್ತ! ಜೂನಿಯರ್‌ ಕ್ಷರ್ಕ 
9. ಆಫೀಸ್‌ಬಾಯ್‌/ಪ್ಲೂನ್‌/ ವಾಚಮನ್‌/ ಸ್ಲೀಪರ್‌ 
ಠಿ 1 211-50 5499-00 198-50 5161-00 
ಅಟೆಂಡರ್‌. 
ತುಟ್ಟಿಭತ್ಯೆ:- 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ 
ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ ವಾರ್ಷಿಕ 
ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1 ನೇ ತಾರೀಖಿನಿಂದ ಜಾರಿಗೆ 
ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿಪಿ ಐ ಅಂಶಗಳು ೬ ತುಟ್ಟಿಭತ್ಕೆಯ ದರ x 30 ದಿನಗಳು- ತಿಂಗಳ 
ತುಟಿಭತ್ತೆ 
ಠ್‌ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಕೆಯ ದರ x 30 - ದಿನದ ತುಟ್ಟಿಭತ್ಯೆ 





26 
2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಸಹ ಪಾವತಿಸತಕ್ಕದ್ದು. 


೩೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ 
ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7: ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 

12. ಅತಿ ಕುಶಲ: ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ ಮಾಡಬಲ್ಲವರಾಗಿದ್ದು, 
ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ "ಕುಶಲ" ಮತ್ತು ಇತರೇ ಕೆಲಸಗಾರರ 
ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿ ಕೊಂಡು ಹೋಗಬಲ್ಲವರಾಗಿರಬೇಕು. 

13. ಕುಶಲ: ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 
ಕಾರ್ಮಿಕ. ಅವಶ್ಯ ಬಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 

14. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ 
ಯಂತ್ರೋಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 

15. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 


ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿದ್ದ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, ಚೌಕೀದಾರ, 
ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ವಲಯ-1 : ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು ಹಾಗೂ ರಾಜ್ಯದ ಎಲ್ಲಾ ಮಹಾನಗರ 
ಪಾಲಿಕೆಗಳು. 


ವಲಯ-2 : ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಭುದೇವ 
PR. 578 ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 200 ಕಾರ್ಮಿಕ ಇಲಾಖೆ 


ಕಾರ್ಮಿಕ ಸಚಿವಾಲಯ 
ಸಂಖ್ಯೆ: ಕಾಜ 22 ಎಲ್‌ಎಂಡಬ್ಲ್ಯೂ 2014ಬೆಂಗಳೂರು, ದಿನಾಂಕ: 01-08-2014. 
ಕರ್ನಾಟಕ ರಾಜ್ಯಾದ್ಯಂತ “ವಿನೀರ್‌” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 


11) 
ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ 
ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಇವರಿಗೆ ಅಥವಾ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಠ ವೇತನ ಕಾಯ್ದೆ 1948ರ ಸೆಕ್ಷನ್‌ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ವಿನೀರ್‌” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ 
ತೊಡಗಿರುವ ವಿವಿಧ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೪೯ 
ಅನುಸೂಚಿ 
ಕ ಕನಿಷ್ಠ ವೇತನ ದರಗಳು 
ಬ ಕೆಲಸದ ವರ್ಗಗಳು 
ಸಂ. 
ದಿನಕ್ಕೆ ತಿಂಗಳಿಗೆ 
1 ಯಾರ್ಡ್‌ ವಿಭಾಗ: 
ಅ)ನಾಟಿಗಳನ್ನು ಕೊಯ್ದು ತುಂಡು ಮಾಡುವುದು 246-00 6240-00 
ಆ)ನಾಟಿಗಳ ತುಂಡುಗಳನ್ನು ಸಾಗಿಸುವುದು 229-00 5954-00 
2 ಫೀಲಿಂಗ್‌ ವಿಭಾಗ: 
ಅ)ಪೀಲಿಂಗ್‌ ಮೆಷಿನ್‌ ಆಪರೇಟರ್‌ 240-00 6240-00 
ಆ)ಪೀಲಿಂಗ್‌ ಮೆಷಿನ್‌ ಸಹಾಯಕ ಆಪರೇಟರ್‌ 236-50 6149-00 
ಇ)ಪೀಲಿಂಗ್‌ ಮೆಷಿನ್‌ ಸಹಾಯಕ 
ಈ)ಪೀಲಿಂಗ್‌ ಮೆಷಿನ್‌ ಹೆಲ್ಪರ್‌ 
ಉ)ರೀಲಿಂಗ್‌ ಮೆಷಿನ್‌ ಆಪರೇಟರ್‌ 229-00 5954-00 
ಊ)ರೀಲಿಂಗ್‌ ಮಷಿನ್‌ ಹೆಲ್ಪರ್‌ 
ಯ)ಕ್ಕರಿಯರ್‌ 
3 ಡ್ರಾಯಿಂಗ್‌ ವಿಭಾಗ 
236-50 6149-00 
ಅ)ಡ್ರಾಯರ್‌ ಆಪರೇಟರ್‌ 
ಆ)ಡ್ರಾಯರ್‌ ಫೀಡಿ೦ಗ್‌ ಮನ್‌ 229-00 5954-00 
ಕೈ ಪಿಂಗ್‌ ವಿಭಾಗ 
236-50 6149-00 
ಅ)ಡೆಕೋರೇಟಿವ್‌ ಕ್ಷೈಪಿ೦ಗ್‌ ಆಪರೇಟರ್‌ 
ಆ)ಸಹಾಯಕ ಕ್ಲೈಪಿ೦ಗ್‌ ಆಪರೇಟರ್‌ 220-00 5720-00 
ಇ)ಹೆಲ್ಲರ್‌ 211-50 5499-00 
5 ಸಾರ್ಟಿಂಗ್‌ ವಿಭಾಗ 
220-00 5720-00 
ಅ)ಸಾರ್ಟರ್‌ 
6 ಗುಲೇಟಂಗ್‌ ಕಟ್ಟರ್‌ 
236-50 6149-00 
ಅ)ಗುಲೇಟಿಂಗ್‌ ಕಟ್ಟರ್‌ 
ಆ)ಕ್ಲೀಸಿ೦ಗ್‌ ಮನ್‌ 220-00 5720-00 
ಇ)ಹೆಲ್ಲರ್‌ 211-50 5499-00 
7 ಬಾಯ್ಲರ್‌ ವಿಭಾಗ 
ಅ)ಸೀನಿಯರ್‌ ಬಾಯ್ಲರ್‌ ಅಟೆಂಡೆಂಟ್‌ 240-00 6240-00 
ಆ)ಬಾಯ್ದರ್‌ ಅಟೆಂಡೆಂಟ್‌ 236-50 6149-00 
ಇ)ಬಾಯ್ದರ್‌ ಪೈರ್‌ ಮೆನ್‌ 229-00 5954-00 
8 ಫ್ಲೀಚಿಂಗ್‌ ವಿಭಾಗ 
ಅ)ಬೀಂಡಸಾ ಆಪರೇಟರ್‌ 240-00 6240-00 
ಆ)ಸ್ಟ್ಯಾಗಿಂಗ್‌ ಮ್ಯಾನ್‌ 
ಇ)ಸಹಾಯಕರು 
211-50 5499-00 
ಈ)ಹೆಲ್ಲರ್‌ 
ಉ)ಬಾಯ್ದಿಂಗ್‌ ವ್ಯಾಟ್‌ ಅಟೆಂಡರ್‌ 
229-00 5954-00 
ಊ)ಎಲೆಕ್ಟಿಕ್‌ ಹಾಯಿಸ್ಟ್‌ ಆಪರೇಟರ್‌ 




















೩೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 











































































































9 ಸ್ಪ್ಯಾಸರ್‌ ವಿಭಾಗ 
ಅ)ಸ್ಲ್ಯಾಸರ್‌ ಆಪರೇಟರ್‌ 240-00 6240-00 
ಆ)ಸಹಾಯಕ ಸ್ಲ್ಯಾಸರ್‌ ಆಪರೇಟರ್‌ 
ಇ) ಬ್ಲೇಡ್‌ ಶಾರ್ಪರ್‌ 236-50 6149-00 
ಈ) ಹೆಲ್ಬರ್‌ 211-50 5499-00 
10 ಮೆಷಿನ್‌ ಶಾಫ್‌ 
ಅ)ಟರ್ನರ್‌ 
ಆ)ಫಿಟ್ಟರ್‌ 236-50 6149-00 
ಇ)ವೆಲ್ದರ್‌ 
ಈ)ಗ್ಯಾಸ್‌ ಕಟ್ಟಿಂಗ್‌ 
ಉ)ಕಾರ್ಪೆಂಟರ್‌ 
220-00 5720-00 
ಊ) ನೀರಿನ ಪಂಪ್‌ ಆಪರೇಟರ್‌ 
ಯ) ಹೆಲ್ಪರ್‌ 211-50 5499-00 
I ಸಿಬ್ಬಂದಿ ಮತ್ತು ಆಡಳಿತ 
1. ಫಾರೆಸ್ಟ್‌ ಸೂಪರ್‌ ವೈಸರ್‌ 261-50 6799-00 
2 ಜೂನಿಯರ್‌ ಫಾರೆಸ್ಟ್‌ ಸೂಪರ್ವೈಸರ್‌ 256-50 6669-00 
3. ಸೀನಿಯರ್‌ ಕ್ಷರ್ಕ/ ಕ್ಷರ್ಕ (ಪದವೀಧರ) /ಟೈಂಕೀಪರ್‌/ 251-50 6539-00 
4. ಜೂನಿಯರ್‌ ಕ್ಷರ್ಕ (ಪದವೀಧರರಲ್ಲದವರು) 243-00 6318-00 
ವ್ರ ಗೆಸ್ಟ್‌ ಹೌಸ್‌ ಕುಕ್‌ 236-50 6149-00 
ಡ್ರೈವರ್‌ 
1. ಲಾರಿ ಡೈವರ್‌ 246-50 6409-00 
ತ ಕಾರ್‌/ಜೀಪ್‌ ಡ್ರೈವರ್‌ 231-50 6019-00 
3. ಲಾರಿ/ಕಾರ್‌/ಜೀಪ್‌ ಕ್ಷೀನರ್‌ 211-50 5499-00 
ಕಛೇರಿ ಸಿಬ್ಬಂದಿ ದಿನಕ್ಕೆ ತಿಂಗಳಿಗೆ 
1. ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 280-50 7293-00 
2: ಅಸಿಸ್ಟೆಂಟ್‌ ಮ್ಯಾನೇಜರ್‌/ಅಸಿಸ್ಟೆಂಟ್‌ ಪರ್ಸನಲ್‌ ಮ್ಯಾನೇಜರ್‌ 271-50 7059-00 
3. ಅಕೌಂಟೆಂಟ್‌ 261-50 6799-00 
4. ಕ್ಯಾಷಿಯರ್‌ 
ತ ಶೀಘ್ರಲಿಪಿಗಾರ/ಕಂಪ್ಯೂಟರ್‌ ಆಪರೇಟರ್‌ 256-50 6669-00 
6. ಸ್ಟೋರ್‌ ಕೀಪರ್‌ 
7. ಬೆರಳಚ್ಚುಗಾರ/ಡಾಟಾ ಎಂಟ್ರೀ ಆಪರೇಟರ್‌/ ಟೈಪಿಸ್ಟ್‌ 251-50 6539-00 
8. ಗುಮಾಸ್ತ್ರ/ಕ್ಷರ್ಕ 
9. ಆಫೀಸ್‌ಬಾಯ್‌/ಪ್ಯೂನ್‌/ವಾಚಮನ್‌/ ಅಟೆಂಡರ್‌/ಸ್ಟೀಪರ್‌ 211-50 5499-00 
ತುಟ್ಟಿಭತ್ಯೆ:- 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ 
ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ ವಾರ್ಷಿಕ 
ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1 ನೇ ತಾರೀಖಿನಿಂದ ಜಾರಿಗೆ 
ಬರುತ್ತದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೫೧ 





1, ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು x ತುಟ್ಟಿಭತ್ಯೆಯ ದರ ೫ 30 ದಿನಗಳು- ತಿಂಗಳ 
ತುಟಿಭತ್ತೆ 
ಬ್‌ 
ಆ) ದಿನಗೂಲಿ ವೇತನ ಪಡೆಯುವವರು :- 
ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ ೫ 30 - ದಿನದ ತುಟ್ಟಿಭತ್ಯೆ 
26 


2; ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು 


3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ 
ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 


7 ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 


8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 


9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 


ll. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಭುದೇವ 
PR. 579 ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 200 ಕಾರ್ಮಿಕ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಇ 21 ಎಲ್‌ಎಂಡಬ್ಲ್ಯೂ 2014ಬೆಂಗಳೂರು, ದಿನಾಂಕ: 01-08-2014. 


ಕರ್ನಾಟಕ ರಾಜ್ಯಾದ್ಯಂತ “ಆಯಿಲ್‌ ಮಿಲ್‌” ಉದ್ದಿಮೆಯಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948ರ (1948ರ ಕೇಂದ್ರ ಕಾಯ್ದೆ ಸಂಖ್ಯೆ: 
11) ಸೆಕ್ಷನ್‌ 3(0)(ಬಿ) ಮತ್ತು 5(0(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು 
ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ 
ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಇವರಿಗೆ ಅಥವಾ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಠ ವೇತನ ಕಾಯ್ದೆಯ 1948ರ ಸೆಕ್ಷನ್‌ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಆಯಿಲ್‌ ಮಿಲ್ಫ್‌? ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ವಿವಿಧ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು 
ಪ್ರಸ್ತಾಪಿಸಿದೆ. 












































































































































೩೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಅನುಸೂಚಿ 
ಕ್ರ ಕನಿಷ್ಠ ವೇತನ ದರಗಳು (ರೂ.ಗಳಲ್ಲಿ) 
ಕೆಲಸದ ವರ್ಗಗಳು 
ಸಂ ವಲಯ-1 ವಲಯ-2 
ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ 
I ಕುಶಲ ಕಾರ್ಮಿಕರು (ಎ) 
1, ಸೂಪರ್‌ವೈಸರ್‌ [ಮೇಲ್ವಿಚಾರಕರು] 
240-00 6240-00 232-50 6045-00 
2. ಟೆಕ್ನಿಕಲ್‌ ಸೂಪರ್‌ವೈಸರ್‌ 
1] ಕುಶಲ ಕಾರ್ಮಿಕರು (ಬಿ) 
1 ಎಂಜಿನ್‌ ಡ್ರೈವರ್‌ 
pS ಪ್ಲಂಬರ್‌ [ಮೆಕ್ಯಾನಿಕ್‌] 
3. ಬಾಯ್ಲರ್‌ ಅಟೆಂಡರ್‌ 
4. ಸೋಲರರ್‌ 
232-00 6032-00 224-50 5837-00 
5. ಟಿನ್‌ ಮೇಕರ್‌ 
6. ಆಪರೇಟರ್‌ 
7. ಎಕ್‌ಪಲ್ಪರ್‌ ಡೈವರ್‌ 
~ ೧ ಜಾ 
8. ಕಾರ್‌ಪೆಂಟರ್‌ 
11] ಅರೆ ಕುಶಲ ಕಾರ್ಮಿಕರು 
1 ಆಯಿಲರ್ಸ್‌ 
229-00 5954-00 221-50 5759-00 
2. ಅಪ್ರೆಂಟೀಸ್‌ ಫಾರ್‌ ಸ್ಕಿಲ್ಡ್‌ ಕ್ಯಾಟಗರೀಸ್‌ 
IV ಕುಶರಲ್ಲದ ಕಾರ್ಮಿಕರು 
1 ಹಮಾಲೀಸ್‌ 
2 ಕ್ಯಾರಿಯರ್ಸ್‌ 220-00 5120-00 212-50 5525-00 
3 ಲೇಬರ್‌ ಡೆಕ್ಕುಟಿ ಕೇಟರ್‌ 
V. ಡೈವರ್ಸ್‌ 
1 ಲಾರಿ ಡೈವರ್‌ 246-50 6409-00 230-50 5993-00 
ಕ ಕಾರ್‌/ಜೀಪ್‌ ಡ್ರೈವರ್‌ 231-50 6019-00 217-00 5642-00 
3 ಲಾರಿ/ಕಾರ್‌/ಜೀಪ್‌ ಕ್ಷೇನರ್‌ 211-50 5499-00 198-50 5161-00 
VI. ಕಛೇರಿ ಸಿಬ್ಬಂದಿ ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ 
1 ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 280-50 7293-00 261-50 6799-00 
2 ಅಸಿಸ್ಟೆಂಟ್‌ ಮ್ಯಾನೇಜರ್‌/ಅಸಿಸ್ಟೆಂಟ್‌ ಪರ್ಸನಲ್‌ 
253-50 6591-00 
ಮ್ಯಾನೇಜರ್‌ 271-50 7059-00 
3 ಅಕೌಂಟೆಂಟ್‌ 261-50 6799-00 244-00 6344-00 
4 ಕ್ಯಾಷಿಯರ್‌ 
5 ಶೀಘ್ರಲಿಪಿಗಾರ/ಕಂಪ್ಯೂಟರ್‌ ಆಪರೇಟರ್‌ 256-50 6669-00 240-00 6240-00 
6 ಸ್ಟೋರ್‌ ಕೀಪರ್‌ 
7 ಬೆರಳಚ್ಚುಗಾರ/ಡಾಟಾ ಎಂಟ್ರೀ ಆಪರೇಟರ್‌ 
251-50 6539-00 235-00 6110-00 
8 ಗುಮಾಸ್ತ /ಕ್ಷರ್ಕ 
9 ಆಫೀಸ್‌ಬಾಯ್‌/ಪ್ಯೂನ್‌/ವಾಚಮನ್‌/ 
211-50 5499-00 198-50 5161-00 
ಅಟೆಂಡರ್‌/ಸ್ಟೀಪರ್‌ 























ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೫೩ 





ತುಟ್ಟಿಭತ್ಯೆ:- 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿ೦ದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ 
ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ ವಾರ್ಷಿಕ 
ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿ೦ದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1 ನೇ ತಾರೀಖಿನಿಂದ ಜಾರಿಗೆ 
ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 

ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 

ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು x ತುಟ್ಟಿಭತ್ಯೆಯ ದರ ೫ 30 ದಿನಗಳು- ತಿಂಗಳ 
ತುಟಿಭತ್ರೆ 

ಠ್‌ 

ಆ) ದಿನಗೂಲಿ ವೇತನ ಪಡೆಯುವವರು :- 

ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 - ದಿನದ ತುಟ್ಟಿಭತ್ಯೆ 

26 

2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 

ಜ ಠ್‌ ವ ರ; 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ 
ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

J ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 


9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 


1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 

12. ಅತಿ ಕುಶಲ: ಅತಿ ಕುಶಲ ಕೆಲಸಗಾರರು ಎ೦ದರೆ ಯಾರು ಹೆಚ್ಚಿನ ನೈಪುಣ್ಯತೆ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ ಮಾಡಬಲ್ಲವರಾಗಿದ್ದು. 
ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ "ಕುಶಲ" ಮತ್ತು ಇತರೇ ಕೆಲಸಗಾರರ 
ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿ ಕೊಂಡು ಹೋಗಬಲ್ಲವರಾಗಿರಬೇಕು. 

13. ಕುಶಲ: ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 
ಕಾರ್ಮಿಕ. ಅವಶ್ಯ ಬಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 

14. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ 
ಯಂತ್ರೋಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 

15. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 
ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 
ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿದ್ದ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, ಚೌಕೀದಾರ, 

ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


೩೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ವಲಯ-। :ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು ಹಾಗೂ ರಾಜ್ಯದ ಎಲ್ಲಾ 
ಮಹಾನಗರ ಪಾಲಿಕೆಗಳು. 
ವಲಯ-2 : ವಲಯ- 1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಭುದೇವ 
PR. 580 ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 200 ಕಾರ್ಮಿಕ ಇಲಾಖೆ 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಂ 20 ಎಲ್‌ಎಂಡಬ್ಲ್ಯೂ 2014ಬೆಂಗಳೂರು, ದಿನಾಂಕ: 01-08-2014. 


ಕರ್ನಾಟಕ ರಾಜ್ಯಾದ್ಯಂತ “ಸೆರಾಮಿಕ್ಸ್‌, ಸ್ಟೋನ್‌ವೇರ್‌ ಅಂಡ್‌ ಪಾಟರೀಸ್‌ ವರ್ಕ್ಸ್‌” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ 
ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 
1948ರ (1948ರ ಕೇಂದ್ರ ಕಾಯ್ದೆ ಸಂಖ್ಯೆ: 11) ಸೆಕ್ಷನ್‌ 3(0(ಬಿ) ಮತ್ತು 5(0(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ 
ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ 
ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಇವರಿಗೆ ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 
ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಠ ವೇತನ ಕಾಯ್ದೆಯ 1948ರ ಸೆಕ್ಷನ್‌ 3(0)(ಬಿ) ಮತ್ತು 5(1(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಸೆರಾಮಿಕ್ಸ್‌, ಸ್ಟೋನ್‌ವೇರ್‌ ಅಂಡ್‌ ಪಾಟರೀಸ್‌ 
ವರ್ಕ್ಸ್‌” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ವರ್ಗದ ಕಾರ್ಮಿಕರಿಗೆ ವೇತನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು 
ಪ್ರಸ್ತಾಪಿಸಿದೆ. 

ಅನುಸೂಚಿ 

ಕೆಲಸದ ವರ್ಗಗಳು ಕನಿಷ್ಠ ವೇತನ ದರಗಳು (ರೂ.ಗಳಲ್ಲಿ) 


ದಿನಕ್ಕೆ ತಿಂಗಳಿಗೆ 





(at 
wl 
೦ 








— 


ಕುಶಲರು 





ಲ್‌ 
೦ 
3 
ತ 
೫ 























232-00 6032-00 





olla mls [wn 
ಟ್ರ 
ಪ್ರ 
© 
ಲ 





5 
3) 
ಈ 
q 





Kl 
ತ 
ಚ 





5 
¢o 
1 
q 





ತ 
ಜು 
re 
ಇ 
ಲ್ಪ 





ಗಾ 
ಲ 
ಚ್ದ 
by 
ಈ 
q 





m 
ಲ 
6 
ಲ್ಪ 





ಆ 
a 
ಭಿ 
ಚ್ದ 





MR 
ದ 


ಎಲೆಕೀಷಿಯನ್‌ 
ಮು 
ಫರ್‌ನೇಸ್‌ ಆಪರೇಟರ್‌ 





ಜಿ 
60 





ಜಾ 
— 


ಅರೆ ಕುಶಲರು 





ತ 


ಗ್ಲೇಜರ್‌ 
ಪೈಪ್‌ ಆಪರೇಟರ್‌ 
ಸಹಾಯಕ ಮೌಲ್ದರ್‌ 





[8] 





ಈ 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೫೫ 






























































































































































ಕ್ರಸಂ. ಕೆಲಸದ ವರ್ಗಗಳು ಕನಿಷ್ಠ ವೇತನ ದರಗಳು (ರೂ.ಗಳಲ್ಲಿ) 
ದಿನಕ್ಕೆ ತಿಂಗಳಿಗೆ 

4 ಕಿರಿಯ ಮೇಸ್ತಿ 

5 ಸಹಾಯಕ ಮೇಸನ್‌ 

6. ಜೂನಿಯರ್‌ ಕಾರ್‌ ಪೈಂಟರ್‌ 

7 ಕಮ್ಮಾರ 

8 ಪೈಂಟರ್‌ 

9. ಫರ್‌ನೇಶ್‌ ಹೆಲರ್‌ 

10. ಏರ್‌ ಕಂಪ್ರೆಷರ್ಸ್‌ ಅಟೆಂಡೆಂಟ್‌ 

11. ಬ್ರಿಕ್‌ ಮೇಕರ್‌ 

12. ಬಾಲ್‌ ಮಿಲ್‌ ಅಟೆಂಡೆಂಟ್‌ 

13. ಟ್ರ್ಯಾಂಗರ್‌ ಅಟೆಂಡೆಂಟ್‌ 

14. ಕ್ವಾಸೆನರ್‌ ಆಪರೇಟರ್‌ 2 ಕ 
15. ಸಹಾಯಕ ಫಿನಿಷರ್‌ 

16. ಕಪ್‌ ಸಾಸರ್‌:ಫ್ಲೇಟ್‌ ಮೇಕರ್‌ 

17. ಡಿಸೈನ್‌ ಸ್ಟ್ಯಾಂಪರ್‌ 

18. ಲೈನರ್‌:ಡೆಕೋರೇಟರ್‌:ಟ್ರಾನ್ಸ್‌ಫರ್‌ ಫಿಕ್ಷರ್‌ ಅಫ್ಲಿಕೇಟರ್‌ 

19. ಫಿಟ್ಟರ್‌ ಪ್ರೆಸ್‌ ಅಟೆಂಡೆಂಟ್‌ 

20. ಫರ್ನೇಶ್‌ ಬ್ಯಾಂಗ್‌ ಲೋಡರ್‌:ಅನ್ನೋಡರ್‌ 

21. ಫೈರ್‌ ಮೆನ್‌ 

22. ಹ್ವಾಂಡಲ್‌ ಜಾಯಿನರ್‌ 

23. ಲ್ನಾಬೊರೇಟರಿ ಅಟೆಂಡರ್‌ 

24. ಪ್ವಾಕರ್‌ 

25. ಸಾರ್ಟರ್‌ ಸೆಲೆಕ್ಟರ್‌ 

26. ಪಬ್‌ ಮಿಲ್‌ ಅಟೆಂಡೆಂಟ್‌ 

27. ಪ್ರೆಸ್‌ ಆಪರೇಟರ್‌:ಪ್ರೆಸ್‌ ಮನ್‌:ಮೆಷಿನ್‌ ಆಪರೇಟರ್‌ 

28. ಕಿಲ್ಲ್‌ ಲೋಡರ್‌ 

11] ಕುಶಲರಲ್ಲದವರು 

1, ಕ್ಯಾರಿಯರ್‌/ ತ್ಲಾಲಸಿ 

2 ಲಾರಿ ಲೋಡರ್‌/ ಮಜ್ದೂರ್‌ 211-50 5499-00 

3. ಹೆಲ್ಪರ್‌ (ಯಾವುದೇ ಕುಶಲ ಅಥವಾ ಅತಿ ಕುಶಲ 

ಕಾರ್ಮಿಕರಿಗೆ ಸಹಾಯಕ) 211-50 5499-00 
4. ಮೇಲಿನ ಅನುಸೂಚಿಯಲ್ಲಿ ತಿಳಿಸಿದ ಕುಶಲರಲ್ಲದ ಯಾವುದೇ 
ಕಾರ್ಮಿಕರಿಗೆ 

IV. ಡ್ರೈವರ್‌ 

I. ಲಾರಿ ಡೈವರ್‌ 246-50 6409-00 
2; ಕಾರ್‌/ಜೀಪ್‌ ಡೈವರ್‌ 231-50 6019-00 
3. ಲಾರಿ/ಕಾರ್‌/ಜೀಪ್‌ ಕ್ಲೀನರ್‌ 211-50 5499-00 
V. ಕಛೇರಿ ಸಿಬ್ಬಂದಿ 

I. ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 280-50 7293-00 
ತ ಅಸಿಸ್ಟೆಂಟ್‌ ಮ್ಯಾನೇಜರ್‌/ಅಸಿಸ್ಟೆಂಟ್‌ ಪರ್ಸನಲ್‌ ಮ್ಯಾನೇಜರ್‌ 271-50 7059-00 
3. ಅಕೌಂಟೆಂಟ್‌ 261-50 6799-00 
4. ಕ್ಯಾಷಿಯರ್‌ 

5. ಶೀಘ್ರಲಿಪಿಗಾರ/ಕ೦ಪ್ಯೂಟರ್‌ ಆಪರೇಟರ್‌ 256-50 6669-00 
6, ಸ್ಟೋರ್‌ ಕೀಪರ್‌ 

7. ಬೆರಳಚ್ಚುಗಾರ/ಡಾಟಾ ಎಂಟ್ರೀ ಆಪರೇಟರ್‌ 251-50 6539-00 
8. ಗುಮಾಸ್ಪ/ಕ್ಷರ್ಕ 

9. ಆಫೀಸ್‌ಬಾಯ್‌/ಪ್ಯೂನ್‌/ವಾಚಮನ್‌/ ಅಟೆಂಡರ್‌/ಸ್ಟೀಪರ್‌ 211-50 5499-00 





೩೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ತುಟ್ಟಿಭತ್ತೆ- 
ಎ 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ 

ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ ವಾರ್ಷಿಕ 
ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1 ನೇ ತಾರೀಖಿನಿಂದ ಜಾರಿಗೆ 
ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 

ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 

ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು % ತುಟ್ಟಿಭತ್ಯೆಯ ದರ x 30 ದಿನಗಳು ತಿಂಗಳ 

ತುಟ್ಟಿಭತ್ಯೆ 

ಆ) ದಿನಗೂಲಿ ವೇತನ ಪಡೆಯುವವರು :- 

ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 ೬ ದಿನದ ತುಟ್ಟಿಭತ್ಯೆ 

26 

2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ಟರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ 
ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7: ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 

12. ಅತಿ ಕುಶಲ: ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ ಮಾಡಬಲ್ಲವರಾಗಿದ್ದು, 
ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ "ಕುಶಲ" ಮತ್ತು ಇತರೇ ಕೆಲಸಗಾರರ 
ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು ಹೋಗಬಲ್ಲವರಾಗಿರಬೇಕು. 

13. ಕುಶಲ: ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 
ಕಾರ್ಮಿಕ. ಅವಶ್ಯ ಬಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 

14. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ 
ಯಂತ್ರೋಪಕರಣಗಳ ಸಹಾಯದಿ೦ದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 


15. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 


ಯ 


ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿದ್ದ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, ಚೌಕೀದಾರ, 
ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಭುದೇವ 
PR. 581 ಸರ್ಕಾರದ ಅಧೀನ ಕಾರ್ಯದರ್ಶಿ 
50. 200 ಕಾರ್ಮಿಕ ಇಲಾಖೆ 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೫೭ 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಲ 25 ಎಲ್‌ಎಂಡಬ್ಲ್ಯೂ 2014, ಬೆಂಗಳೂರು, ದಿನಾಂಕ: 02-09-2014. 


ಕರ್ನಾಟಕ ರಾಜ್ಯಾದ್ಯಂತ “ಹಾಸ್ಟೆಲ್‌ (ವಸತಿ ನಿವಾಸ)” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948ರ (1948ರ 
ಕೇಂದ್ರ ಕಾಯ್ದೆ ಸಂಖ್ಯೆ 11) ಸೆಕ್ಷನ್‌ 3()(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಬಾಧಿತರಾಗುವ 
ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಟೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, 
ಬೆಂಗಳೂರು-560001 ಇವರಿಗೆ ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ 
ಸಲ್ಲಿಸಬಹುದಾಗಿರುತ್ತದೆ. 
ಕನಿಷ್ಠ ವೇತನ ಕಾಯ್ದೆ 1948ರ ಸೆಕ್ಷನ್‌ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಹಾಸ್ಟೆಲ್‌(ವಸತಿ ನಿವಾಸ)” ಉದ್ದಿಮೆಯಲ್ಲಿನ ಯಾವುದೇ 
ಕೆಲಸದಲ್ಲಿ ತೊಡಗಿರುವ ವಿವಿಧ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 































































































ಅನುಸೂಚಿ 
ಕನಿಷ್ಠ ವೇತನ ದರಗಳು (ರೂ.ಗಳಲ್ಲಿ) 
ಕ್ರಸಂ ಕೆಲಸದ ವರ್ಗಗಳು ತ ಪ್‌ ಸತ್ತ 
ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ 

| ವ್ಯವಸ್ಥಾಪಕರು 245-00 6370-00 240-00 6240-00 235-00 6110-00 
2 | ಮೆಸ್‌ ವ್ಯವಸ್ಥಾಪಕರು 
3 ವಾರ್ಡನ್‌ 
ಸ ಪಾ ಸೂಪರ್‌ವೈಸರ್‌ 240-00 6240-00 235-00 6110-00 230-00 5980-00 
5 | ಮೇಟನ್‌ 
6 | ಅಸಿಸ್ಟೆಂಟ್‌ ಮ್ಯಾನೇಜರ್‌ 
7 ಅಸಿಸ್ಟೆಂಟ್‌ ವಾರ್ಡನ್‌ 232-00 6032-00 227-00 5902-00 222-00 5772-00 
8 | ಮುಖ್ಯ ಅಡಿಗೆಯವರು 
9 ಅಡಿಗೆಯವರು 229-00 5954-00 224-00 5824-00 219-00 5694-00 
10 | ಗ್ರೈ೦ಡರ್‌ 
11 | ಸಹಾಯಕರು 
12 | ಮೆಸ್‌ ಬಾಯ್‌ 
| ಸಫ್ಟೈಯರ್‌/ಸರಬರಾಜು 220-00 5720-00 | 215-00 5590-00 210-00 5460-00 

ಮಾಡುವವರು 
14 | ಆಯಾ 
15 | ಸೇವಕರು 
16 ಹರ್‌ 211-50 5499-00 202-50 5265-00 194-50 5057-00 
17 | ಗಾರ್ಡನರ್‌ 

ಕಛೇರಿ ಸಿಬ್ಬಂದಿ 

| ಮ್ಯಾ €ಜರ್‌/ ಪರ್ಸನಲ್‌ ಆಫೀಸರ್‌ 280-50 7293-00 267-50 6955-00 255-50 6643-00 
2 ಅಸಿಸ್ಟೆಂಟ್‌ಮ್ಯಾನೇಜರ್‌/ 271-50 7059-00 259-50 6747-00 247-50 6435-00 

ಅಸಿಸ್ಟೆಂಟ್‌ಪರ್ಸನಲ್‌ ಮ್ಯಾನೇಜರ್‌ 
3 ಅಕೌಂಟೆಂಟ್‌ 261-50 6799-00 249-50 6487-00 238-50 6201-00 
4 ಕ್ಯಾಷಿಯರ್‌ 
5 | ಶೀಘಲಿಪಿಗಾರ/ಕಂಪ್ಕೂಟರ್‌ 

ಭ್‌ 256-50 6669-00 245-50 6383-00 234-50 6097-00 
6 | ಸ್ಟೋರ್‌ ಕೀಪರ್‌ 
7 ಬೆರಳಚ್ಚುಗಾರ/ಡಾಟಾ ಎಂಟ್ರೀ 251-50 6539-00 240-50 6253-00 229-50 5967-00 

ಆಪರೇಟರ್‌ 





























೩೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 








ಕನಿಷ್ಠ ವೇತನ ದರಗಳು (ರೂ.ಗಳಲ್ಲಿ) 












































ಕ್ರಸಂ ಕೆಲಸದ ವರ್ಗಗಳು 
ವಲಯ-1 ವಲಯ-2 ವಲಯ-3 
ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ 
8 | ಗುಮಾಸ್ತ್ಸರ್ಕ/ ದೂರವಾಣಿ 
ನಿರ್ವಾಹಕ 
9 ಆಫೀಸ್‌ಬಾಯ್‌/ಪ್ಯೂನ್‌/ 211-50 5499-00 202-50 5265-00 194-50 5057-00 
ವಾಚಮನ್‌/ ಅಟೆಂಡರ್‌/ಸ್ತೀಪರ್‌ 
ತುಟ್ಟಿಭತ್ಯೆ:- 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 5075 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5075 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ 
ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ ವಾರ್ಷಿಕ 
ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2012 ರಿಂದ ಡಿಸೆಂಬರ್‌ 2012)ರ ಸರಾಸರಿ ಆಧಾರದ ಮೇಲೆ 2013 ಏಪ್ರಿಲ್‌ 1ನೇ ತಾರೀಖಿನಿಂದ ಜಾರಿಗೆ 
ಬರುತ್ತದೆ. 

I. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು ತಿಂಗಳ 
ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 - ದಿನದ ತುಟ್ಟಿಭತ್ಯೆ 





26 

2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು. 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5; ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 


ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ 
ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

ll. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 


ನಮೂದಿಸಿ ಪಾವತಿ ಮಾಡತಕ್ಕದ್ದು. 
ವಲಯ-1: ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು ಹಾಗೂ ರಾಜ್ಯದ ಎಲ್ಲಾ 
ಮಹಾನಗರ ಪಾಲಿಕೆಗಳು. 
ವಲಯ-2: ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಇತರೆ ಜಿಲ್ಲಾ ಕೇಂದಗಳು. 
ವಲಯ-3: ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ನಾಗರತ್ನಮ್ಮ 
೧೧. 648 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ) 
50.200 ಕಾರ್ಮಿಕ ಇಲಾಖೆ. 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೫೯ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ-1 
ಸಂಖ್ಯೆ: ಮಮ 97 ಮಭಾಬ 2014, ಬೆಂಗಳೂರು, ದಿನಾಂಕ: 30ನೇ ಜೂನ್‌, 2014 


ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಕಾಯ್ದೆ 2000 ಮತ್ತು ತಿದ್ದುಪಡಿ ಕಾಯ್ದೆ 2006, ಹಾಗೂ ಬಾಲನ್ಯಾಯ (ಮಕ್ಕಳ ಪಾಲನೆ 
ಮತ್ತು ಪೋಷಣೆ) ಕರ್ನಾಟಕ ನಿಯಮಗಳು 2010ರ ನಿಯಮ 22 (1) ರನ್ವಯ ಈ ಕೆಳಕಂಡ ಜಿಲ್ಲೆಗಳಿಗೆ ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಮತ್ತು 
ಸದಸ್ಯರನ್ನು ಮೂರು ವರ್ಷಗಳ ಅವಧಿಗೆ ನೇಮಕಾತಿ ಮಾಡಲಾಗಿದೆ. 








ಕ್ರಮ ಹೆಸರು ಮತ್ತು ವಿಳಾಸ 
೨ ಜಿಲ್ಲೆಯ ಹೆಸರು ನ ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
1 ಬೆಂಗಳೂರು ನಗರ, 
Be ಸ ಚ ಜೆಸಿಂತಾ ಲೋಬೊ, ನಂ. 257, 1ನೇ ಮೈನ್‌ ರೋಡ್‌, ಚಾಮರಾಜಪೇಟೆ, ಅಧ್ಯಕರು 
ರ ಬೆಂಗಳೂರು-18 ಬ 


(ಗಂಡು ಮಕ್ಕಳಿಗಾಗಿ) 





ವಿಜಯಕುಮಾರ್‌ ಬಿ. ನಂ. 205, 1ನೇ ಮಹಡಿ, 
ಮೀನಾಕ್ಷಿ ಎನ್‌ ಕ್ಲೇವ್‌ ಅರ್ಪಾಟ್‌ಮೆಂಟ್‌, ದೊಡ್ಡಮ್ಮ ದೇವಸ್ಥಾನ ಬಳಿ, ಸದಸ್ನರು 
ಇಬ್ಬಲೂರು, ಸರ್ಜಾಪುರ ಪೋಸ್ಟ್‌, ಹೆಚ್‌.ಎಸ್‌.ಆರ್‌. ಲೇಔಟ್‌, ಬೆಂಗಳೂರು-02 





ಸೀಮಾ ಶರ್ಮ ದಿವಾನ್‌, ನಂ. 204, ಎಲ್‌ & ಟಿ ಸುಲ್ತಾ ಸಿಟಿ, ಅರೆಕೆರೆ, ಡು 








ಸದಸ್ಥರು 

ಬನ್ನೇರುಘಟ್ಟ ರೋಡ್‌, ಬೆಂಗಳೂರು-76 
ದ್‌್‌ 

ಜೀನಾ ವಿ ಚಾಕೋ, ನಂ. ಮರಿಯಾ ನಿಲಯ, ಡಿಪಡನ್ಸ ಅವೈನು, ಸದಸರು 

ಚೆಳ್ಳಕೆರೆ ಕಲ್ಯಾಣ ನಗರ ಥೆ 

ರಾಜೇಂದ್ರ ಕುಲಕರ್ಣಿ, ನಂ. 66, 14ನೇ ಮುಖ್ಯರಸ್ತೆ, ಕಮ್ಮಗೊಂಡಹಳ್ಳಿ. ಸೀ 

ಜಾಲಹಳ್ಳಿ ಪಶ್ಚಿಮ, ಬೆಂಗಳೂರು-05 ಠಿ 






































el ಇ ಅನಿತಾ ಶಿವಕುಮಾರ್‌ ಕೆ. ನಂ. 8, “ಮಿಂಚು”, ತರಳಬಾಳು ಎನ್‌ ಕ್ಷೇವ್‌, ಪಪ 
ರ ಸ ಯಲಹಂಕ ಸರ್ಕಲ್‌ ಹತಿರ, ಯಲಹಂಕ, ಬೆಂಗಳೂರು ಬ 
(ಹೆಣ್ಣು ಮಕ್ಕಳಿಗಾಗಿ) ಎ 
ವಿಶಾಲಕ್ಷ್ಮಿ ಟಿ.ಎಸ್‌., ನಂ. 23, 3ನೇ ಅಡ್ಡರಸ್ತೆ, 4ನೇ ಮೈನ್‌, RO 
ಮಾರುತಿ ಎಕ್ಸ್‌ಟೆನ್ಷನ್‌, ಬೆಂಗಳೂರು-21 ಠಿ 
ವಿದ್ಧಾ ಐತಾಳ್‌, ನಂ. 9, 1ನೇ ಕ್ರಾಸ್‌, 80 ಫೀಟ್‌ ರೋಡ್‌, 
ಠಿ ಸ ಸದಸ್ನ್ಮರು 
ಮಾರುತಿ ನಗರ, ಚ೦ದ್ರ ಲೇಔಟ್‌, ಬೆ೦ಗಳೂರು-72 ಠಿ 
ಡಾ| ವಾಣಿಕುಟ್ಟಿ, ನಂ. 620, 3ನೇ ಬ್ಲಾಕ್‌. ಮಹಾವೀರ ಲಕೇಸ್‌, ಉತರಹಳ್ಳಿ, 

ಸ ಜ್ನ ಈ ಸದಸ್ಯರು 
ಕೆಂಗೇರಿ ಮೈನ್‌ ರೋಡ್‌, ಬೆಂಗಳೂರು-60 ಠಿ 
ಶ್ರೀನಿವಾಸ್‌ ಎಸ್‌., ನಂ. 1217, 1ನೇ ಮಹಡಿ, 5ನೇ ಮುಖ್ಯರಸ್ತೆ, 

ನ ಠಂ ಸದಸ್ಮರು 
ಮಂಜುನಾಥ ಲೇಔಟ್‌, ಆರ್‌.ಟಿ. ನಗರ ಅಂಚೆ, ಬೆಂಗಳೂರು-32 ಠಿ 
ಬೆ೦ಗಳೂರು ನಗರ, ಅನುಪಮಾ ದಿನೇಶ್‌ ಹೆಗಡೆ, ನಂ. 9/22, 2ನೇ ಮೈನ್‌, ಅಧಕರು 
ಮಕ್ಕಳ ಕಲ್ಯಾಣ ಸಮಿತಿ-3 1ನೇ ಬ್ಲಾಕ್‌ ಈಸ್ಟ್‌, ಜಯನಗರ, ಬೆಂಗಳೂರು-11 ರ 
ಶಿವಮಲ್ಲು, ನಂ. 80, 5ನೇ ಮುಖ್ಯರಸ್ತೆ, ಗಾಡಿ ಮುದ್ದಣ ರಸ್ತೆ, ಶ್ರೀರಾಮನಗರ, ei 
ಕಾಮಾಕ್ಷಿಪಾಳ್ಯ, ಬೆಂಗಳೂರು-79 ಠಿ 
ಸುಬ್ರಮಣಿ ಸಿ. ನಂ. 18, 1ನೇ ಕ್ರಾಸ್‌, ಜ್ನೋತಿ ನಗರ, 
ಸ್ಯ ಡಿ ಠಿ ಸದಸ್ನ್ಮರು 
ವಿರ್ಲೋ ಹೋಸ್ಟ್‌, ಬೆಂಗಳೂರು ಈಸ್ಟ್‌ ತಾಲ್ಲೂಕು, ಬೆಂಗಳೂರು-49 ಠಿ 
ಶೇಷಾದ್ರಿ ಹೆಚ್‌.ಎಸ್‌., ನಂ. 38/, ಎನ್‌.ಜಿ. ಬ್ಲಾಕ್‌, 
ಚೌಡಯ್ಯ ಮೆಮೋರಿಯಲ್‌ ಹಾಲ್‌ ರಸ್ತೆ, 16ನೇ ಕ್ರಾಸ್‌, ಮಲ್ಲೇಶ್ವರಂ, ಸದಸ್ಯರು 
ಬೆಂಗಳೂರು-03 
2 ಬೆಂಗಳೂರು ಗಾಮಾಂತರ ಕೆ.ಎಸ್‌. ಸಿದ್ದೇಗೌಡ, ನಂ. 504, ಮೊದಲನೇ ಮಹಡಿ, 10ನೇ ಅಡ್ಡರಸ್ತೆ, ಅನಯ 
5ನೇ ಮುಖ್ಯರಸ್ತೆ, ಎನ್‌.ಜಿ.ಇ.ಎಫ್‌. ಬಡಾವಣೆ, ಮಲ್ಲತ್ತಹಳ್ಳಿ, ಬೆಂಗಳೂರು-56 “2 
ಚೇತನ್‌ ಅಭಿನೇಂದ್ರ ಕುಮಾರ್‌, ನಂ. 26/10, 2ನೇ ಮಹಡಿ, ಚು 
ಮಾಂಟಚಾಯ ರಸ್ತೆ ಹನುಮಂತನಗರ, ಬೆಂಗಳೂರು-560 019 ನ 
ರೋಸಲಿನ್‌ ಸುವರ್ಣಲತ, ಮೈತ್ರೇಯ ಹೋಲಿಕಾಸ್‌ ಕಾನ್ನೆಂಟ್‌, ಎಸ್‌.ಒ.ಎಸ್‌. 
ಸದಸ್ಮರು 


ವಿಲೇಜ್‌ ಅಂಚೆ, ಕೊತ್ತನೂರು ದಿಣ್ಣೆ, ಕ್ರಾಸ್‌, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-76 ಥ 




















೩೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 






















































































ಕ್ರಮ ಹೆಸರು ಮತ್ತು ವಿಳಾಸ 
ಜ್ಯ ಜಿಲ್ಲೆಯ ಹೆಸರು ಬಿ ಸತ್ತು ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
ವಿನಾಯಕ ವಿ.ಎಸ್‌., ನಂ. 311, 1ನೇ ಮಹಡಿ, 8ನೇ "ಬಿ' ಮುಖ್ಯರಸ್ತೆ, "ಎ' 
ಬ್ಲಾಕ್‌, ರಾಜಾಜಿನಗರ, ಮಿಲ್ಫ್‌ ಕಾಲೋನಿ ಅಂಚೆ ಕಛೇರಿ ಪಕ್ಕ, ಬೆಂಗಳೂರು-55 ಸದಸ್ಯರು 
ದೂ: 9448603917 
ನಾಗೇಂದ್ರ ಜೆ.. ನಂ. 138, ಎಸ್‌.ಬಿ.ಎಂ. ಕಾಲೋನಿ, 2ನೇ ಅಡರಸೆ, 
ಷ್ಟ ಡು ಸದಸ್ತರು 
5ನೇ ಮುಖ್ಯರಸ್ತೆ, ಆನಂದ ನಗರ, ಬೆಂಗಳೂರು-24 ದೂ: 9448819221 ಠಿ 
3 ಬೀದರ್‌ ಶ್ರೀ ಸಂಜಯಕುಮಾರ ಡಾಕುಳಗಿ, ಮನೆ ನಂ. 19-4-625, Suds 
ಮೆಸ್‌ ಕಾಲೋನಿ, ನೌಬಾದ, ಬೀದರ್‌ “ರಿ 
ವಿಜಯಲಕ್ಷ್ಮೀ ಪರಶಣಿ, ಮನೆ ನಂ. 9-8-151, ಬಸವ ನಗರ ವಾಟರ್‌ಟ್ಯಾಂಕ್‌ ಟ್ಟು 
ಹತ್ತಿರ, ಬೀದರ್‌ ಠಿ 
ಶಂಭುಲಿಂಗ ವಾಲ್ದೊಡ್ಡಿ. ಗ್ರಾಮ ವಾಲ್ದೊಡ್ಡಿ. ತಾ/ಜಿ/ಬೀದರ ಸದಸ್ಯರು 
4 ಬಾಗಲಕೋಟೆ ಫಾದರ ಪೀಟರ್‌ ಆಶೀರ್ವಾದ, ದಾನಮ್ಮ ಕಾಲೋನಿ ಹತ್ತಿರ, ಶಕ್ತಿ ನಿಲಯ ಪ್ಲಾಟ್‌, uses 
ನಂ. 4743/2 ಕುಂಚನೂರು ಸರ್ಕಲ್‌, ಜಮಖಂಡಿ Km 
ಬಸವರಾಜ.ಎಂ. ಕುಬಕಡ್ಡಿ ಕವಲಪೇಟ, ಬಾಗಲಕೋಟ ಸದಸ್ಯರು 
ಅಂತೋನಿಯಪ್ಪಸಿ., ಕೇರಾಫ್‌ ಅಂತ್ಯೋದಯ ಸಂಸ್ಥೆ, ಆಶೀರ್ವಾದ ನಿಲಯ, 

0 ಥಿ ಸದಸ್ನರು 
ಟೀಚರ್ಸ್‌ ಕಾಲೋನಿ, ಮುಧೋಳ, ತಾ। ಮುಧೋಳ ಶಿ 
ರಮೇಶ ನಿಂಗಪ್ಪ ಮಡಿವಾಳರ, ಕೆ/ಆಫ್‌ ಸರ್ವೋದಯ ಮಹಿಳಾ ಮತ್ತು ಸತು 
ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, ಮಡಿವಾಳರ ಕಟ್ಟಡ, ಮೈಗೂರ ರಸ್ತೆ, ಜಮಖಂಡಿ “ಗ 
ಸುಜಾತಾ.ಅಮರಪ್ಪಕೋರಿ, ವಿನಾಯಕ ನಗರ, ಯಂಡಿಗೇರ ಬಿಲ್ಲಿಂಗ್‌, a 
ಬಾಗಲಕೋಟ ಠಿ 

5 ಬೆಳಗಾವಿ ನಂದಕಿಶೋರ ಬಸವರಾಜ ಗೌಡರ, # 2927, “ಗೌಡ್ರ ಮನೆ”, ಬಡಿಗೇರ ಬೀದಿ, ಜಸ 
ಹುಕ್ಕೇರಿ-591309, ಜಿ: ಬೆಳಗಾವಿ “ಎ 
ಮಂದಾಕಿನಿ ಗೋಪಾಲ ಕಡೋಲಕರ್‌, ಕೆ/ಆಫ್‌: ಅರುಣ ಎಮ್‌. ಅಪ್ಪುಗೋಳ, 
ಸಿಟಿಎಸ್‌ ನಂ. 4842/ಎ/42 ಬಿ, 2ನೇ ಮೈನ್‌, 2ನೇ ಕ್ರಾಸ್‌, ಸದಾಶಿವನಗರ, ಸದಸ್ಯರು 
ಬೆಳಗಾವಿ 
ರೆಜಿ ಎಂ.ವಿ. ಕೃಪಾ ನಿವಾಸ, ಖಾನಾಪೂರ, ಬೆಳಗಾವಿ ಸದಸ್ಯರು 
ಅಶೋಕ ಮರುತಿ ಖೋತ, ಮ.ನಂ. 29, ಕೆ/ಆಫ್‌. ವಿಲಾಸ ಸರನೊಬಟ್‌, 

ಸದಸ್ತರು 
1ನೇ ಕ್ರಾಸ್‌, ನೆಹರು ನಗರ, ಬೆಳಗಾವಿ ಠಿ 
ಪ್ರಶಾಂತ ಜಿ. ಕೋಣೆ, ಪ್ಲಾಟ ನಂ. 18, ಪೆಸ್‌ ಕಾಲನಿ, ಹನುಮಾನ ನಗರ, 
ಮ ಇಡ ~್‌ ಸದಸ್ತರು 
ಬೆಳಗಾವಿ-590108 ಠಿ 

6 ಬಳ್ಳಾರಿ ರಾಘವೇಂದ್ರ ಹೆಚ್‌.ಸಿ. ರಾಮಸಾಗರ, ಹೊಸಪೇಟೆ, ಬಳ್ಳಾರಿ ಅಧ್ಯಕ್ಷರು 
ಶ್ರೀಮತಿ ಪುಷ್ಪಲತಾ, ಚೆಳಗುರ್ಕಿ, ಬಳ್ಳಾರಿ ಸದಸ್ಯರು 
ತ್ರಿವೇಣಿ ಆರ್‌. ಪತ್ತಾರ, ಕಪ್ಪಗಲ್‌ ರೋಡ್‌, ಈಶ್ನರ ಗುಡಿ ಹತ್ತಿರ, ಬಳ್ಳಾರಿ ಸದಸ್ಯರು 
ಶಿವಲೀಲಾ ಕೆ.ಎಸ್‌. ಕೊಂಡಮ್ಮ ಬೀದಿ, ಬಳ್ಳಾರಿ ಸದಸ್ಯರು 
ಪದ್ಮಿನಿ ಜಿ. ಕಪ್ಪಗಲ್‌ ರೋಡ್‌, ಬಳ್ಳಾರಿ ಸದಸ್ಯರು 

7 ಬಿಜಾಪುರ ಶ್ರೀಧರ ಗೋ ಕುಲಕರ್ಣಿ, ವಕೀಲರು, ಚಿದಂಬರ ನಗರ, ಎನ್‌.ಹೆಚ್‌. 13, ಆನಿ 
ಬ.ಬಾಗೇವಾಡಿ ರಿಂಗ್‌ ರೋಡ, ವಿಜಾಪೂರ “ಎ 
ಮಹಾದೇವಪ್ಪ ಶಿವಪ್ಪ ದೇವರ, ಪರಿಶ್ರಮ ಪ್ಲಾ.ನಂ. 48, ಸಿದ್ದೇಶ್ವರ ಬಡಾವಣೆ, ಸು 
ಇಬ್ರಾಹಿಂಪೂರ, ವಿಜಾಪೂರ $ 
ಭಾರತಿ (ಬೇಬಿ), ಪಂಪಣ್ಣ, ಪತ್ತಾರ ಬಸವ ನಗರ, ತೆಲಗಿ ರೋಡ, EN 
ಸಾ॥ ಬಸವನ ಬಾಗೇವಾಡಿ ಜಿ॥ ವಿಜಾಪೂರ ಲ 
ಡಾ| ವೀಣಾ ಗುರುಬಸಪಾ ಜಾಡರ, ಕೆ/ಆಫ್‌ ಎಮ್‌ ಜೆ ಗುಳೇದಗುಡ, 

೪ ಡ ಸದಸ್ತರು 
ಬಸವನಗರ, ಬಸವನ ಬಾಗೇವಾಡಿ, ಜಿ॥ ವಿಜಾಪೂರ ಠಿ 

8 ಚಿತ್ರದುರ್ಗ ವರ್ಗೀಸ್‌ ಪಳ್ಳಿಪುರಂ, ಡಾನ್‌ ಬೋಸ್ಕೋ ಸಂಸ್ಥೆ (ರಿ), ಪಿ.ಬಿ. ನಂ. 64, ಚ 
ಎನ್‌.ಹೆಚ್‌. 4, ಕೆಳಗೋಟೆ, ಚಿತ್ರದುರ್ಗ ವು 
ಡಾ| ಪಿ. ಶಿವಲಿಂಗಪ್ಪ, ಸಮಾಜ ಶಾಸ್ತ್ರ ಪ್ರಾಧ್ಯಾಪಕರು, ಸಹಸ 
ಎಸ್‌.ಜೆ.ಎಂ. ಪದವಿ ಕಾಲೇಜು, ಚಿತ್ರದುರ್ಗ ಠಿ 






















































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೬೧ 
ಕ್ರಮ ಹೆಸರು ಮತ್ತು ವಿಳಾಸ 
ಜ್ಯ ಜಿಲ್ಲೆಯ ಹೆಸರು ಸ ಸ್ಟ ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
ವಿಶ್ವನಾಥ ಕೆ.ಎನ್‌.. ಮೈಲಾರಲಿಂಗೇಶ್ವರ ನಿಲಯ, 1ನೇ ಮಹಡಿ, ಇಸ 
ಯೂನಿಟಿ ಹೆಲ್ತ್‌ ಕಾಫ್ಟೆಂಕ್ಸ್‌ ಹಿಂಭಾಗ, ಕೆಳಕೋಟೆ, ಚಿತ್ರದುರ್ಗ ಠಿ 
ಪುಷ್ಪ ಸಿ.ಬಿ. ಬಿನ್‌ ಬಸವರಾಜು ಇ.ಟಿ, ಉಪನ್ನಾಸಕರು, 
ಸು $ ಸದಸ್ತರು 
ಎಲ್‌.ಐ.ಜಿ. 7 ಹೌಸಿಂಗ್‌ ಬೋರ್ಡ್‌ ಕಾಲೋನಿ, ಕೆಳಗೋಟೆ, ಚಿತ್ರದುರ್ಗ ತಾ॥ ಐ 
ಶೇಷಾದ್ರಿ ಎಸ್‌., ಬಿನ್‌ ಎಸ್‌.ಎನ್‌. ಷಡಾಕ್ಷರಪ್ಪ, ಹುಳಿಯಾರ್‌ ರೋಡ್‌, ಸ 
ಶ್ರೀನಿವಾಸನಗರ, 1ನೇ ಅಡ್ಡರಸ್ತೆ, ಆರಾತ್ಮಿಕ ನಿಲಯ, ಹಿರಿಯೂರು ತಾ। ಚಿತ್ರದುರ್ಗ | 5 
9 ಚಾಮರಾಜನಗರ ಸುರೇಶ್‌, ತಂ॥ ಜಯರಾಮನಾಯ್ಕ, ನಂ. 641/2, ನಾಯಕರ ಬೀದಿ, ಒರಟ 
ತೆರೆಕಣಾಂಬ, ಗುಂಡ್ಲುಪೇಟೆ ತಾ। ಚಾಮರಾಜನಗರ ಜಿಲ್ಲೆ “ರಿ 
ಮಮತಾ ಬಿ, ದೊಡ್ಡ ಅಂಗಡಿ ಬೀದಿ, ಅಶ್ವಿನಿ ಜ್ಯುಯಲರ್ಸ್‌ ಹಿಂಭಾಗ, ಸ 
ಚಾಮರಾಜನಗರ, ಮೊಬೈಲ್‌ ಸಂಖ್ಯೆ: 8904529562 ಠಿ 
ಲೋಕೇಶ್‌ ಹೆಚ್‌.ಎನ್‌., ಬಿನ್‌ ನಂಜಯ್ಣ್ಗ ಹೊಂಗನೂರು ಗ್ರಾಮ & ಅಂಚೆ, 
ಶೆ ಡ್‌ ಸದಸ್ತರು 
ಚಾಮರಾಜನಗರ ತಾಲ್ಲೂಕು & ಜಿಲ್ಲೆ ಠಿ 
ರೂಪಶ್ರೀ, # 15/300, ಬಸವೇಶ್ರರನಗರ, ಕೋರ್ಟ್‌ ರಸ್ತೆ ಚಾಮರಾಜನಗರ, 

೨ ಪ 5 ಸದಸ್ನ್ಮರು 
ಮೊಬೈಲ್‌ ಸಂಖ್ಯೆ 8105283819 ಠಿ 
ಸಿದ್ದರಾಜು ಎಸ್‌., ಬಿನ್‌ ಸಿದ್ದಯ್ಯ, ಕರಿಯನಕಟ್ಟೆ ಗ್ರಾಮ, ಆಲೂರು ಅಂಚೆ, ಸದಸರು 
ಚಾಮರಾಜನಗರ ಠಿ 

10 ದಾವಣಗೆರೆ ಕೆ.ಎಸ್‌. ಶಿವಕುಮಾರ, ತಂದೆ ನಂಜಪ್ಪ ಕೆ.ಎಸ್‌., ೬ 692/4 ಎಸ್‌.ಬಿ.ಎಂ. ಕ್ರಾಸ್‌, 
1ನೇ ಮೈನ್‌, ನಿಟ್ಟುವಳ್ಳಿ ಹೊಸ ಬಡಾವಣೆ, ಲೆನಿನ್‌ ನಗರ 2ನೇ ಹಂತ, ಅಧ್ಯಕ್ಷರು 
ದಾವಣಗೆರೆ 
ವಸಂತಕುಮಾರಿ ಆರ್‌. ಕೋಂ ಎ. ಗೋವಿಂದರೆಡ್ಡಿ, ಶ್ರೀ ಜಯದೇವ ಕಾಂಪ್ಲೆಕ್ಸ್‌ ಸತ್ತೆ 
ಬೆಳ್ಳೂಡಿ ಬೀದಿ, ದಾವಣಗೆರೆ-01 ಮೊಬೈಲ್‌ ಸಂಖ್ಯೆ: 9844484308 ಹ 
ನಾಗರಾಜಪ್ಪ ಕೆ.ಸಿ. ತಂದೆ ಚನ್ನಪ್ಪ ಕೆ. # 267/2, ಜುಂಜಪ್ಪ ದೇವಸ್ಥಾನದ ರಸ್ತೆ 
ಚಿಕ್ಕನಹಳ್ಳಿ ಹೊಸ ಬಡಾವಣೆ, ನಿಟ್ರುವಳ್ಳಿ, ದಾವಣಗೆರೆ ಸದಸ್ಯರು 
ಮೊಬೈಲ್‌ ಸಂಖ್ಯೆ 9448116731 
ಅರವಿಂದ್‌ ಪಿ.ಎಸ್‌. ಪಿ.ಬಿ.ರಸ್ತೆ ಜಗಳೂರು, ದಾವಣಗೆರೆ ಸಟ 
ಮೊಬೈಲ್‌ ಸಂಖ್ಯೆ: 9448423872 ಸ 
ಬಾಬಣ್ಣ ಎ.ಎಸ್‌. ॥ 862/, ಶಾಂತಿ ನಿಲಯ, 
ಸರ್ಕಾರಿ ಪ್ರಾಥಮಿಕ ಶಾಲೆ ಹಿಂಭಾಗ, ಕಟ 
ಶ್ರೀರಾಮ ಬಡಾವಣೆ, ನಿಟ್ಟುವಳ್ಳಿ, ದಾವಣಗೆರೆ-04 ಮೊಬೈಲ್‌ ಸಂಖ್ಯೆ: i 
9035247600, 9481309481 

11 ದಕ್ಷಿಣ ಕನ್ನಡ ನಿಖೇಶ್‌ ಕೆ. 8-128/7, ಶ್ರೀ ಕೃಷ್ಣ ಪ್ರಸಾದ್‌, ಬಿಕರ್ನಕಟ್ಟೆ, ಪದವು, ಕುಲಶೇಖರ, ಪದವ 
ಮಂಗಳೂರು-575 005 “ಎ 
ರಾಧಾರಾವ್‌ ಬಿ.. “ತರಂಗಿಣಿ”, ಹೊಸ ಏರ್‌ಫೋರ್ಟ್‌ ರಸ್ಲೆ ಯಯ್ಲಾಡಿ, 

ಈ ಠಿ ಸದಸ್ತರು 
ಮಂಗಳೂರು-575 008 ಠಿ 
ಸಿಸ್ಟರ್‌ ಮಾರಿಯೋಲಾ ಬಿ.ಎಸ್‌., ಸಾ೦ತಾಕ್ರೋಸ್‌ ಕಾನ್ವೆಂಟ್‌, ಕುಲಶೇಖರ, ಸ 
ಮಂಗಳೂರು-575 005 ಠಿ 
ಉಮೇಶ್‌ ನಿರ್ಮಲ್‌, ಶ್ರೀ ಪೂಜಾ, ನಿಯರ್‌ ರಂಗೇ ಫೋರೆಸ್ಟ್‌ ಆಫೀಸ್‌, 
ಬೈ ಪಾಸ್‌ ರೋಡ್‌, ಜೋಡು ಮಾರ್ಗ ಪೋಸ್ಟ್‌ ಬಂಟ್ವಾಳ ತಾಲ್ಲೂಕು, ಸದಸ್ಯರು 
ದ.ಕ-574219 
ಕಸ್ತೂರಿ ಬೆಳವಾರು, ಮನೆ: ಐ.ಎಂ. ಕಾಂಫ್ಲೆಕ್ಸ್‌ ಎದುರುಗಡೆ, ಬೊಳೂವಾರು, 
ಪ್ರಸಾದ್‌ ಇಂಡಸ್ಟೀಸ್‌ ಬಳಿ, ಬೊಳುವಾರು, ಬೊಳುವಾರು ಅಂಚೆ, ಸದಸ್ಯರು 
ಪುತ್ತೂರು ತಾಲ್ಲೂಕು, ದ. ಕನ್ನಡ 

12 ಧಾರವಾಡ ಡಾ| ಗೀತಾ ಶಾಂತಿಸೇನ ಪಾಸ್ತೆ, ನಂ. 19, “ವಿಜಯಸದನ” ಶುಕ್ರವಾರ ಪೇಟೆ, 
ಧಾರವಾಡ ಅಧ್ಯಕ್ಷರು 
ಬಸನಗೌಡ ಯಲ್ಲಪ್ಪಗೌಡ ಪಾಟೀಲ, (ಪೋಲೀಸ್‌ ಪಾಟೀಲ) 0/00 AT.G. TN 
ಬಾಳಿಕಾಯಿ ಚಿತ್ರಗಾರ ಓಣಿ, ಸಾ/ತಾ॥ ಕಲಘಟಗಿ ಜಿ॥ ಧಾರವಾಡ-581 204 ಆ 































































































೩೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಕ್ರಮ ಹೆಸರು ಮತ್ತು ವಿಳಾಸ 
ಜ್ಯ ಜಿಲ್ಲೆಯ ಹೆಸರು ಯ ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
ಡಾ। ಪೂರ್ಣಿಮಾ ಅಶೋಕ ಗೌರೋಜಿ, “ಗೌರೋಜಿ ಕ್ಲಿನಿಕ್‌” 
ಮನೆ ನಂ. ಸಿ 15-1182 ರಾಮನಗರ 1 ಮೇನ್‌ ರೋಡ್‌, 87೯ ಹತ್ತಿರ, ಸದಸ್ಯರು 
ಧಾರವಾಡ-580 001 
ನಿಂಗಬಸಯ್ಯ ಈರಯ್ಯ, ಹಿರೇಮಠ, “ಸ್ಲಿಗ್ಗ್‌' ಸರಸ್ವತಪೂರ, ಧಾರವಾಡ ಸದಸ್ಯರು 
ರೇ/ಫಾ/ ಜೇಕಬ ಅಂಥೋನಿ, ಸದಸರು 
ಬೆಳಗಾವಿ ಧರ್ಮ ಪ್ರಾಂತ್ಯ ಸಮಾಜ ಸೇವಾ ಸಂಸ್ಥೆ ಸೇವಾಲಯ, ಧಾರವಾಡ ie 
B ಗೆದಗ ಸುಧೀರಸಿಂಹ ರಾಜಾರಾಮರಾವ್‌ ಘೋರ್ಪಡೆ, ಸಿ.ಡಿ.ಓ. ಜೈನ್‌ ಶಾಲೆ ಹತ್ತಿರ, ನಿ 
ಗದಗ “ರಿ 
ಗುರುಲಿಂಗಯ್ಯ ಚನ್ನಬಸಯ್ಯ ರೇಶ್ಮಿ ರಾಜಾಜಿ ಮುಖ್ಯರಸ್ತೆ 2ನೇ ಅಡ್ಡರಸ್ತೆ, ಸರು 
ಬೆಟಗೇರಿ, ಗದಗ ಠಿ 
ಕುಮಾರಿ ಕರಿಯಮ್ಮ ಮರಿಯಪ ಶಲವಡಿ, ಕೆ.ಎಂ. ಶಲವಾಡಿ ಜಿಲ್ಲಾ ಕಾನೂನು 
೮ ಲ ಛಾ ಸದಸ್ತರು 
ಸೇವಾ ಪ್ರಾಧಿಕಾರ, ಗದಗ § 
ಬಸವರಾಜ ನಿಂಗಪ್ಪ ಸಂಶಿ, ಸಾ॥ ಗೊಜನೂರ ತಾ॥ ಶಿರಹಟ್ಟಿ ಜಿ॥ ಗದಗ ಸದಸ್ಯರು 
ಪಾಟೀಲ್‌ ಗಿರೀಶಗೌಡ ಶಿವಮೂರ್ತೆಪ್ತ ಸಂಗಮೇಶ ಕೃಪಾ, ಇತ್ತಿ 
ಜೆ.ಟಿ. ಕಾಲೇಜ ರಸ್ತೆ, ಗದಗ ಗ್‌ 
14 ಗುಲರ್ಗಾ ಮಲ್ಲಿಕಾರ್ಜುನ ವೀರಣ್ಣ ದುತ್ತರಗಾ೦ವ, ಮನೆ ನಂಬರ 11-1400/17/134, ಸ್ತ 
ಬ ದಿ 
ಜಾದವ ಲೇಔಟ್‌, ಬಿದ್ದಾಪೂರ, ಜಿ॥ ಗುಲ್ಬರ್ಗಾ “ರಿ 
ಶಿವಾನಂದ ಟಿ, ಮನೆ ನಂ. 4-47, ಯಲ್ಲಾಲಿಂಗ ಮಠದ ಹಿಂದುಗಡೆ, ಚಟ್ಟಿ 
ಕೋಟನೂರು (ಡಿ) ಗುಲ್ಬರ್ಗಾ-58102 ನ 
ವಿಠಲ್‌ ಚಿಕಣಿ, ಕನಿಷ್ಠ ನಿಲಯ, ನೂತನ ಸಮುದಾಯ ಭವನ ಎದುರುಗಡೆ, 
ಸದಸ್ತರು 
ಹೀರಾಪೂರ, ಗುಲ್ಬರ್ಗಾ-585 103 ಠಿ 
ಡಾ| ರಾಜಶೇಖರ ಎಲ್‌. ಕಟ್ಟಿಮನಿ, ಪಾ.ನಂ. 92, ಮೋಹನ ನಿವಾಸ, ಸವಸ 
ಬಸ್‌ಸ್ಟಾಂಡ್‌ ಹಿಂದೆ, ಸಿ.ಐ.ಬಿ. ಕಾಲೋನಿ, ಗುಲ್ಬರ್ಗಾ 5 
ಅನುಸೂಯ ಮ. ಕಿನ್ಹಾಳ, ಶ್ರೀ ಬಸವನಿಲಯ, 
MG ಸದಸ್ತರು 
ಪೂಜ್ಯ ಬಸವರಾಜ ಅಪ್ಪಮನೆ ಹಿಂದೆ, ಗೋದುತಾಯಿ ನಗರ, ಗುಲ್ಬರ್ಗಾ ಠಿ 
15 ಹಾಸನ ಕರ್ನಲ್‌ (ನಿವೃತ್ರ) ಕೆ.ಎಸ್‌. ನಟೇಶ್‌, ॥ 212, 
ಶ್ರೀ ರಂಗನಾಥ ನಿಲಯ, ಅಧ್ಯಕ್ಷರು 
ನೇತಾಜಿ ರೋಡ್‌, ವಿದ್ಯಾನಗರ, ಹಾಸನ 
ದೇವರಾಜ್‌, ಗುಂಡೇಗೌಡನ ಕೊಪಲು, 
ಈ ಸದಸ್ತರು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತಿರ, ಹಾಸನ ರ 
ಅನಿಲ್‌ ಕ್ರಿಸ್ಟೋಫರ್‌, ಇ.ಡಬ್ಲ್ಯೂ.ಎಸ್‌. 779, ಪ್ರಾರ್ಥನಾ 19ನೆ ಕ್ರಾಸ್‌, ತಕ 
ಕುವೆಂಪು ನಗರ, ಹಾಸನ 1 
ಅನುಪಮ ಆರ್‌. ಬಿನ್‌ ಜಿ.ಟಿ. ಕುಮಾರ್‌, 9ನೇ ಕ್ರಾಸ್‌, ಕೆ.ಆರ್‌. ಪುರಂ, ಹಾಸನ ಸದಸ್ಯರು 
ಫಾದರ್‌ ಫೆಲಿಕ್ಸ್‌ ಫಾದರ್‌ ಫೆಲಿಕ್ಸ್‌ ತೋಮಸ್‌ ರೂಜಾರಿಯೋ, ಚಿಕ್ಕಮಗಳೂರು, 
ಮಲ್ಟಿಪರ್ಪಸ್‌ ಸೋಶಿಯಲ್‌ ಸರ್ವಿಸ್‌ ಸೊಸೈಟ ಸೇವಾ ಸಂಸ್ಥೆ, ಬಿ. ಕಾಟೀಹಳ್ಳಿ, ಸದಸ್ಯರು 
ಅರಸೀಕೆರೆ ರಸ್ತೆ, ಹಾಸನ 
16 ಹಾವೇರಿ ಕರಬಸಪ್ಪ ಲಕ್ಷ್ಮಪ್ಪ ಅಂಗರಗಟ್ಟಿ, 3ನೇ ಮೈನ್‌, ಜ್‌ 
ವಿದ್ಯಾನಗರ (ಪೂರ್ವ) ಹೈಸ್ಕೂಲ್‌ ರೋಡ್‌, ಹಾವೇರಿ “ರಿ 
ಅರವಿಂದ ವೀರಭದ್ರಪ್ಪ ಕಾಳಪ್ಪನವರ, ಬಿ-ಬ್ಲಾಕ್‌, 3ನೇ ಮೈನ್‌, ಜು 
ವಿದ್ಯಾನಗರ ಪೂರ್ವ, ಹಾವೇರಿ ಠಿ 
ನಾರಾಯಣ ಡಿ. ಕರೆಣ್ಣನವರ, ಸಾ। ಮಲಗುಂದ, ಪೋ॥ ಕಲ್ಲಾಪುರ, ಇಡು 
ತಾ| ಹಾನಗಲ್ಲ, ಹಾವೇರಿ ಜಿಲ್ಲೆ ಠಿ 
ಪ್ರಕಾಶ ರಾಮಚಂದ್ರಪ್ಪ ಮುಂಜೋಜಿ, ಶ್ರೀ ವೈಭವಲಕ್ಷ್ಮಿ ಪಾರ್ಕ್‌, ಸದಸರು 
ಹಾನಗಲ್‌ ರೋಡ್‌, ಹಾವೇರಿ ಠಿ 
ಅನುಪಮ ಸಂಗಪ್ಪ ಕಣವಿ, ಜಿ.ಸಿ. ಎಕ್ಸ್‌ಟೆನ್ಸನ್‌, 3ನೇ ಕ್ರಾಸ್‌, ಮಾತೃ ಕೃಪಾ ನ 
ಮೇಡ್ಲೇರಿ, ರೋಡ್‌, ರಾಣಿಬೆನ್ನೂರು ಠಿ 


































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೬೩ 
ಕ್ರಮ ಹೆಸರು ಮತು ವಿಳಾಸ 
ಜಿಲ್ಲೆಯ ಹೆಸರು ಸತಿ ತ್ತು ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
ಸರು ಆರತಿ ಸೋಮಯ್ಯ, ಕೇರಾಫ್‌ ಪ್ರಮೋದ್‌ ಸೋಮಯ್ಯ, ಬಿಳಿಗೇರಿ ಗ್ರಾಮ, ತತ 
ಹಾಕತ್ತೂರು ಅಂಚೆ, ಮಡಿಕೇರಿ ತಾಲ್ಲೂಕು "ರಿಂ 
ಅನಿತಾ ಕಾವೇರಪ್ಪ ಕೇರಾಫ್‌ ಎಸ್‌.ಎಸ್‌. ಕಾವೇರಪ, "ಅಶ್ತಿನಿ ಕ್ಷಿನಿಕ್‌', 

ಬ ಪ ನು ಇರಾ ಸದಸ್ನರು 
ಹಳೇತಾಲೂಕು, ನಾಪೋಕ್ಸು ಅಂಚೆ, ಮಡಿಕೇರಿ ತಾಲೂಕು ಠಿ 
ಅಬ್ದುಲ್‌ ರಿಯಾಜ್‌ ಎಂ.ಎಂ., ಎಫ್‌.ಎಂ.ಸಿ. ಕಾಲೇಜು ರಸ್ತೆ, ನಾಪೋಕ್ಸು, ಸದಸ್ತರು 
ಮಡಿಕೇರಿ ತಾಲೂಕು ಠಿ 
ಗಾಯತಿ, ಕೋಂ ಎನ್‌.ಎಂ. ಕುಮಾರ್‌, ಬಿಳಿಗೇರಿ ಗ್ರಾಮ & ಅಂಚೆ, 

ಷ್‌ iy ಸದಸ್ನರು 
ಮಡಿಕೇರಿ ತಾಲೂಕು ಠಿ 
ರಿಶಾ ಎ.ಎಂ. ಕೋಂ ಎನ್‌.ಎಂ. ಕುಮಾರ್‌, ಬಿಳಿಗೇರಿ ಗ್ರಾಮ & ಅಂಚೆ, 

ವ್ಯ pa ಸದಸ್ನರು 
ಮಡಿಕೇರಿ ತಾಲೂಕು ಠಿ 

ii ಸ್ಯ ಶೇಖರಗೌಡ.ಜಿ.ರಾಮತ್ನಾಳ, ಸಾ| ಹಿರೇಹರಳಹಳ್ಳಿ, ತಾ॥ ಯಲಬುರ್ಗಾ ಸ್ಟ 
K ಜಿ॥ ಕೊಪ್ಪಳ ಇನ 
ಮಹಾಲಿಂಗಪ್ಪ ಮಲ್ಲಪ್ಪ ದೋಟಿಹಾಳ, ಬಿ.ಬಿ. ನಗರ, 3ನೇ ವಾರ್ಡ, ಕುಷ್ಠಗಿ, ಚು 
ಜಿ. ಕೊಪ್ಪಳ ಠಿ 
ಶಾಂತಮ್ಮ ಕಟ್ಟಿಮನಿ, ಸೌಭಾಗ್ಯ ನಿಲಯ, ಶ್ರೀ ಬಸವೇಶ್ವರ ನಗರ, ಸ್ಟಾರ್‌ ಟಾಕೀಸ್‌ ಸದಸರು 
ಹತ್ತಿರ, ಕೊಪ್ಪಳ, ತಾ॥ ಜಿ॥ ಕೊಪ್ಪಳ ಠಿ 
ಹನುಮಂತಪ್ಪ ದೊಡ್ಡಪ್ಪ ಬಿಚಕಲ್ಲ್‌, ಸಾ। ಕಂದಕೂರ ತಾ॥ ಕುಷ್ಟಗಿ ಜಿ॥ ಕೊಪ್ಪಳ ಸದಸ್ಯರು 
ಸಂಗಮೇಶರಗೌಡ ಎಮ್‌. ಪಾಟೀಲ್‌, ಸೂರ್ಯಶಂಕರ ನಿಲಯ, 
ವ ಸದಸ್ನರು 
ಕೀರ್ತಿ ಕಾಲೋನಿ, ಭಾಗ್ಯನಗರ, ತಾ॥ ಜಿ॥ ಕೊಪ್ಪಳ ಠಿ 
ಜ್‌ ಮುಜೀಬ್‌ ಉನ್ನೀಸ್‌ ಕೆ.ಆರ್‌. ಕೋಂ ಅಂಜಾದ್‌ ಪಾಷ, ಎರಡನೇ ಮಹಡಿ, ಸ 
3 93 ಬಂದೀಗೌಡ ಲೇಔಟ್‌, ಮಂಡ್ಯ "ರಂ 
ವೆಂಕಟೇಶ್‌, ಮಿಕ್ಕೆರೆ ಗ್ರಾಮ, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ ಸದಸ್ಯರು 
ಸಿಸ್ಟರ್‌ ಬೀನಾ ಪೀಟರ್‌, ಮಾತೃ ಜ್ಯೋತಿ ಕಾನ್ವೆಂಟ್‌, ಸಿದಾರ್ಥ ಲೇಔಟ್‌, ಸದಸ್ತರು 
ಯತ್ತಗದಹಳ್ಳಿ, ಮಂಡ್ಯ ಠಿ 
ಮನೋಹರ್‌ ಎಂ.ಎನ್‌., ಬಿನ್‌ ನಂಜಪ್ಪ ಎಂ.ಜಿ. 6ನೇ ತಿರುವು, ತಾವರೆಗೆರೆ, Se 
ಮಂಡ್ಯ ಸ್ಯ 
ವಿಶನಾಥ್‌ ಬಿ.ಟಿ. ಯಶೋಧ ಸದನ, ಸದ್ದಿದ್ದ ಶಾಲಾ ವೃತ್ತ ಬಿ.ವಿ.ಕೆ. ಲೇಔಟ್‌, 

ವ ಅ) ರ್‌ ಸದಸರು 
ಮಂಡ್ಯ ಠಿ 
ಡಾ| ಶೀಲಾ ಖರೆ, ನಂ. 1373, ಸುಧನ್ನ 2ನೇ ಮೇನ್‌, ಕೃಷಮೂರ್ತಿಪುರಂ, 

20 | ಮೈಸೂರು ಚ ಬ ಬುಜ ಬ್ಬ ್ಫ್ಪ ಅಧಕರು 
ಈ ಮೈಸೂರು 6 
ಎ.ಎಸ್‌. ಶ್ರೀನಿವಾಸರಾಜೇ ಅರಸ್‌, # ಎಲ್‌.ಐ.ಜಿ.-74, 2ನೇ ಹಂತ, ಚಿತ್ತು 
ಕೆಹೆಚ್‌ಬಿ ಕುವೆಂಪು ನಗರ, ಮೈಸೂರು-23 ಸ 
ಯಶೋಧ ಹೆಚ್‌.ಎಸ್‌. ನಂ. 65, 5ನೇ ಮುಖ್ಯರಸ್ತೆ, 7ನೇ ಅಡ್ಡರಸ್ತೆ, ಸದಸ್ಯರು 
ವಿದ್ಯಾರಣ್ಯಪುರಂ, ಮೈಸೂರು ಠಿ 
ದೇವಕಿ ಎನ್‌. ಕೋಂ ಮಾಧವ ಸದಾಶಿವ, ನಂ. 984, “ಅಭಿ” ವಿವೇಕಾನಂದ 
ಸದಸ್ನರು 
ವೃತ್ತ ಕುವೆಂಪು ನಗರ, ಮೈಸೂರು ಠಿ 
ಟೋನಿ ಕ್ಲಿಫರ್ಡ್‌ ಆನ್ಲೋ, 11, ಎ.ಜೆ. ಕಾಲೋನಿ, ಮಹದೇವಪುರ ರಸ್ತೆ, ಸ 
ಉದಯಗಿರಿ ಹೋಸ್ಟ್‌ ಮೈಸೂರು ಠಿ 
ಜೆ ಶಿವಲಿಂಗಯ್ಯ, ನಂ. 1170/, ಮೇಘ ನಿಲಯ, ಎಸ್‌.ಬಿ.ಎಂ. ರಸ್ತೆ ಹಿಂಭಾಗ, Re 
21 ಧಾಮ 3ನೇ ಅಡ್ಡರಸ್ತೆ, ಚನ್ನಪಟ್ಟಣ "ರಿಂ 
ಜಾರ್ಜ್‌ ಸಿ.ವಿ, ಡಾನ್‌ ಬಾಸ್ಕೋ, ಅಜ್ಜನಹಳ್ಳಿ, ಮಾಗಡಿ ತಾ। ರಾಮನಗರ ಸದಸ್ಯರು 
ಡಾ| ಸಿ. ರಾಜಶೇಖರಯ್ಲ ಕೋಂ ರಘುವತಲ ನಿಲಯ, 3ನೇ ಕಾಸ್‌, 
$ ಸು “ಇ ಸದಸ್ನರು 
ಕೆ.ಜಿ. ಸರ್ಕಲ್‌, ಮಾಗಡಿ ಮೇನ್‌ ರೋಡ್‌, ರಾಮನಗರ ಠಿ 
ಕೀರ್ತಿ ಎ.ಜಿ. ನಂ. 27, ಶ್ರೀ ವೈಷ್ಣವಿ ನಿಲಯ, ರಂಗನಾಥ ಲೇಔಟ್‌, ಸದಸ್ತರು 
ಹಾರೋಹಳ್ಳಿ. ಕನಕಪುರ ತಾ। ರಾಮನಗರ ಠಿ 




























































































೩೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಕ್ರಮ ಹೆಸರು ಮತ್ತು ವಿಳಾಸ 
ಜ್ಯ ಜಿಲ್ಲೆಯ ಹೆಸರು RE ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
ಅಂಬರೀಶ್‌, ಹೇಮಾಂಬರ ನಿಲಯ, ಗ್ಮಾಸ್‌ ಗೋಡನ್‌ ರಸ್ತೆ ಬಿ.ಎಂ. ರಸ್ತೆ 
ಠಿ ಚ ಷ್‌ ಸದಸ್ತರು 
ಅರ್ಕಾವತಿ ಬಡಾವಣೆ ಮುಖ್ಯರಸ್ತೆ, ರಾಮನಗರ ತಾ| ಜಿಲ್ಲೆ ಠಿ 
5 ಸ ಜಯಶ್ರೀ ಚನ್ನಾಳ, ಮನೆ ನಂ. 1/4/1303/453, ಐ.ಡಿ.ಎಸ್‌.ಎಂ.ಟಿ. ಲೇಔಟ್‌, ತಡ 
ಮಂತ್ರಾಲಯ ರಸ್ತೆ ರಾಯಚೂರು-584103 ಇನಿ 
ಶರಣಬಸಪ, ಮನೆ ನಂ. 1/1/154/66, ಮಾರೆಮ್ಮ ಗುಡಿ ಹತಿರ, 
ಸು 9 ೨ ಸದಸ್ತರು 
ಬೆಲ್ಲಂ ಕಾಲೋನಿ, ರಾಯಚೂರು-584101 ಠಿ 
ಸೋಮನಾಥರೆಡ್ಡಿ. ಮನೆ ನಂ. 6-2-139/156, ಮಾಣಿಕ್ನಗರ, ವ್ರತ 
ರಾಯಚೂರು-584101 ಠಿ 
ವೀರೇಶ್‌, ಮನೆ ನಂ. 12-6-700/4, ಅಲ್ಲಮಪ್ರಭು ಕಾಲೋನಿ, 
ಚ್‌ ಸದಸ್ತರು 
ಎಲ್‌.ಬಿ.ಎಸ್‌. ನಗರ, ರಾಯಚೂರು ಠಿ 
ಜೇಮ್‌ಪೌಲ್‌ ಎ., ಡಾನ್‌ಬೋಸ್ಕೋ, ಡಾನ್‌ ಬೋಸ್ಕೋ ಸಮಾಜ ಸೇವಾ | 
್ನ ಸದಸ್ತರು 
ಕೇಂದ್ರ ದೇವದುರ್ಗ ತಾಲೂಕು, ರಾಯಚೂರು ೨ 
ಸಕ ಗೀತಾ ಶಿವಮೂರ್ತಿ ಬಿ.ವಿ., ಶ್ರೀ ವೆಂಕಟೇಶ್ವರ, ಶಿವಪ್ಪ ನಾಯಕ ಬಡಾವಣೆ, NE 
ಸ ಗಿ ಬಿ ಬ್ಲಾಕ್‌, 1ನೇ ಮೇನ್‌, ಆಲ್ಕೋಳ, ವಿನೋಬನಗರ, ಶಿವಮೊಗ್ಗ “ರಿ 
ವೀರೇಶ್‌ ವಿಕ್ಟರ್‌ ಮೋರಾಸ್‌, ಎಕ್ಸಿಕ್ಯುಟಿವ್‌ ಡೈರೆಕ್ಟರ್‌, 
ಎಸ್‌.ಎಂ.ಎಸ್‌.ಎಸ್‌.ಎಸ್‌. ಚೈತನ್ಯ, ಸಾಗರ ರೋಡ್‌, ಆಲ್ಕೊಳ ಸರ್ಕಲ್‌, ಸದಸ್ಯರು 
ಶಿವಮೊಗ್ಗ-577 205 
ಡ್‌ ಡ್‌ 9 ಣ್‌ ಸ್‌ 
ಬಸವರಾಜಪ್ಪ ಕೆ.ಸಿ. ಬಸವೇಶ್ವರ ನಿಲಯ, 4ನೇ ಕ್ರಾಸ್‌, ರಾಜೇಂದ್ರ ನಗರ, ಸದಸ್ಯರು 
ಶಿವಮೊಗ್ಗ 
ಸುಜಾತ ಸಿ. ಮೇಘಸಂದೇಶ ನಿಲಯ, 1ನೇ ತಿರುವು, 1ನೇ ಮುಖ್ಯರಸ್ತೆ, 
ರಿ ಸದಸ್ತರು 
2ನೇ ತಿರುವು, ಕೇಶವಾಪುರ ಬಡಾವಣೆ, ಭದ್ರಾವತಿ ಠಿ 
ವಿನಯ ಕುಮಾರ, ಎಸ್‌.ಡಿ. ವಕೀಲರು, ಬಸವೇಶ್ವರ ನಗರ, ಶಿವಮೊಗ್ಗ ಸದಸ್ಯರು 
ಹ ಗಣೇಶ್‌ ಪ್ರಸಾದ್‌ ಕೆ, 6/0 ದಿ॥ ಕೆ. ಕೇಶವರಾವ್‌ “ಸಾಯಿಕೃಪ ತುಂಗಶ್ರೀ ಸ್ರ 
(4 ನಿಲಯ” 5ನೇ ಕ್ರಾಸ್‌, ಹನುಮಂತಪುರ, ತುಮಕೂರು ತಾ॥ ತುಮಕೂರು ಜಿಲ್ಲೆ “ರಿ 
ಹೆಚ್‌. ಆರ್‌. ಶಾಲಿನಿ, ಊಂ ಕೆ.ವಿ. ರವಿಶಂಕರ್‌ ಪುಷ್ಕರಣಿ, 1ನೇ ಮುಖ್ಯರಸ್ತೆ, 8ನೇ 
ಅಡ್ಡರಸ್ತೆ, ಶ್ರೀನಗರ, ದೇವರಾಯಪಟ್ಟಣ ಅಂಚೆ, ತುಮಕೂರು ತಾ॥ ಸದಸ್ಯರು 
ತುಮಕೂರು ಜಿಲ್ಲೆ 
ಸ್ಮರ್ಣಾ೦ಬಿಕಾ, ೫/೦ ಎಂ.ಆರ್‌. ಜನಾರ್ಧನ್‌ ಬಿ.ಎ. ಎಲ್‌.ಎಲ್‌.ಬಿ. ವಕೀಲರು, 
ನ ಸದಸ್ತರು 
ಸಂಪಿಗೆ ರೋಡ್‌, ಮಧುಗಿರಿ ತಾ। ತುಮಕೂರು ಜಿಲ್ಲೆ ಠಿ 
ವಿಜಯಾ ಡಿ. ೫/೦ ಮಲ್ಲಿಕಾರ್ಜುನ, ಮೊದಲನೇ ಮಹಡಿ, 3ನೇ ಮುಖ್ಯರಸ್ತೆ, 
ಈ ಠಃ ಸದಸ್ತರು 
ಸದಾಶಿವನಗರ, ತುಮಕೂರು ತಾ| ತುಮಕೂರು ಜಿಲ್ಲೆ ಠಿ 
ರಮೇಶ್‌ ಎಸ್‌. ॥ ನಂ. 4, ಶಿವಕಲಾ, ಎನ್‌.ಇ.ಪಿ.ಎಸ್‌. ಎದುರು, ಸ 
2ನೇ ಮುಖ್ಯರಸ್ತೆ, ಶಂಕೇಶ್ವರಪುರಂ, ತುಮಕೂರು ತಾ|| ತುಮಕೂರು ಜಿಲ್ಲೆ ಗ 
ನಾರಾಯಣ ಬಿ.ಕೆ. ನಂದಗೋಕುಲ, ಅಲೆವೂರು ರಸ್ತೆ ಮಣಿಪಾಲ-576 104, 
25 ಉಡುಪಿ ಜಸು ಟ್‌ ip: ಅಧ್ಯಕ್ಷರು 
ಉಡುಪಿ 
ರಾಜೇಶ, ಬಿನ್‌ ದಿ॥ ಪಿ. ಈಶ್ತರ “ಸಂಜೀವಿನಿ” ಸರಕಾರಿ ಆರೋಗ್ಗ ಕೇಂದದ ಬಳಿ, 
ಥ್‌ ಭ್‌ ಸದಸ್ಮರು 
ಪಡುಬಿದ್ರೆ, ಉಡುಪಿ ತಾಲೂಕು ಮತ್ತು ಜಿಲ್ಲೆ | 
ಲಿಲ್ಲಿಪುಷ್ಟ ಸೈಂಟ್‌ ರೋಸ್‌ ಕಾನ್ವೆಂಟ್‌, ಮಿಲಾಗ್ರೀಸ್‌ ಕಾಲೇಜು ರೋಡ್‌, 
ಹು ಬ ಖ ಸದಸ್ನರು 
ಕಲ್ಯಾಣಪುರ, ಉಡುಪಿ ಕ 
ಮಿತ್ರ ಕುಮಾರ್‌ ಶೆಟಿ, ಕರ್ಜೆ, ಹೊಸೂರು ಗ್ರಾಮ, ಉಡುಪಿ ತಾಲೂಕು, 
i ಅ ಸ ಸದಸ್ತರು 
ಉಡುಪಿ ಜಿಲ್ಲೆ-576 215 ಕ 
ಶಿವಾಜಿ ಎ.ಕೆ. ಕನಾರಿ ಕಾಂಪೌಂಡ್‌, ನಾಥ್‌ ಶಾಲೆ ಹತಿರ, ಉಡುಪಿ ತಾಲ್ಲೂಕು, 
ಹ ಸ ಸದಸ್ತರು 
ಮತ್ತು ಜಿಲ್ಲೆ-576 101 ಕೆ 
ಉತರ ಕನಡ ಮಕ್ತಳ ಕಲ್ಲಾಣ ಸೀಮಾ ಪುಂಡಲೀಕ ಕದಂ, 0/0 ಗಿರೀಶ್‌ ಪಿ. ಸೈಲ್‌, 1ನೇ ಮಹಡಿ, 
26 ತ್ತರ ಕಬ್ನ! ಶಿ % ೪ ಅಧಕರು 
ಸಮಿಶಿ-1 ಸಾಯಿ ಅಪಾರ್ಟ್‌ಮೆಂಟ್‌, ಸಾಯಿ ಮಂದಿರ ರಸ್ತೆ, ಕಾರವಾರ (ಉ.ಕ.) ರು 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೬೫ 















































ಕ್ರಮ ಹೆಸರು ಮತ್ತು ವಿಳಾಸ 
3 ಜಿಲ್ಲೆಯ ಹೆಸರು Re ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
ಸೆಬಾಸ್ಟಿಯನ್‌ ಬಸ್ತ್ಯಾಂವ ಘರ್ನಾಂಡೀಸ್‌, ಕೆ.ಡಿ.ಡಿ.ಸಿ. ಬಿಷಪ್ಸ್‌ಹೌಸ್‌, ಬೈತಕೋಲ od 
ಪೋಸ್ಟ್‌, ಕಾರವಾರ-581 302 ಠಿ 
ಅನು ಮನೋಹರ ಕಳಸ, 634/, ಪರಂಜ್ನೋತಿ ನಿಲಯ, ಕೆಂಚಾರೋಡ, 
ಠಿ ಸದಸ್ತರು 
ಕಾಜುಭಾಗ, ಕಾರವಾರ ಠಿ 
ಶುಭಾ ರಾಮಕೃಷ್ಣ ಗಾ೦ವಕರ, ಶ್ರೀಪಾದ, ಮನೆ ನಂ. 1651, ಹೈಚರ್ಚ ರಸ್ತೆ, i 
ಕಾರವಾರ (ಉ.ಕ.) ಠಿ 
ರಾಜೇಶ್ವರಿ ವಿ. ನಾಯ್ಕ, 455-ಬಿ, ರಾಯ್ಕರ ಕಾಂಪೌಂಡ್‌, ಎಂ.ಜಿ. ರಸ್ತೆ, ಸವ್ಯ ಕು 
ಕಾರವಾರ-581 301 ಠಿ 
ಉತ್ತರ ಕನ್ನಡ ಮಕ್ಕಳ ಕಲ್ಯಾಣ ಸಂತೋಷ ಗಜಾನನ ಹೆಗಡೆ, ಮನೆ ನಂ. 111 ಕೆ.ಹೆಚ್‌.ಬಿ. ಕಾಲೋನಿ, ಕ 
ಸಮಿತಿ-2 ಪೊ॥ ನ್ಯಾ ಮಾರ್ಕೆಟ್‌ ಯಾರ್ಡ್‌, ಶಿರಸಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ "ರಿಂ 
ಈಶ್ವರ ಮಾಬ್ದ ನಾಯ್ಕ, ನಾರಾಯಣ ಗುರುನಗರ ಚಿಪಗಿ, ಶಿರಸಿ, ಉತ್ತರ ಕನ್ನಡ ಸದಸ್ಯರು 
ಮಮತಾ ರಾಮನಾಥ ನಾಯ್ಯ, ಸಾ॥ ಬೆಲೆಕೇರಿ, ಪೋ। ಹುಬ್ಬಣಗೇರಿ, ಬ್ರ 
ತಾ। ಕುಮಟಾ (ಉ.ಕ.) ಠಿ 
ವತ್ಸಲಾ ಪಿ. ಹೆಗಡೆ, 0/0 ಡಿ.ವಿ. ಹೆಗಡೆ (ದೊಡ್ಡಮನೆ), ಪೊ॥ ಕಳವೆ, ಸದಸ್ಯರು 
ತಾ. ಶಿರಸಿ (ಉ.ಕ.) 





ಮಕ್ಕಳ ಕಲ್ಯಾಣ ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ 
ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೃಷ್ಣಯ್ಯ, 

ಣ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ 
ಅಧಿಸೂಚನೆ-1 
ಸಂಖ್ಯೆ: ಮಮ 97 ಮಭಾಬ 2014, ದಿನಾಂಕ: 30ನೇ ಜೂನ್‌, 2014ರ ಅನುಬಂಧ 
ಮಕ್ಕಳ ಕಲ್ಯಾಣ ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯಗಳು 


1. ಮಕ್ಕಳ ಕಲ್ಯಾಣ ಸಮಿತಿಯು ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000, ತಿದ್ದುಪಡಿ ಅಧಿನಿಯಮ 2006 ಹಾಗೂ 
ಕರ್ನಾಟಕ ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು, 2010ರಡಿ ಕಾರ್ಯನಿರ್ವಹಿಸುವುದು. ಮಕ್ಕಳ ಕಲ್ಯಾಣ ಸಮಿತಿಯ 
ಕಾರ್ಯವ್ಯಾಪ್ತಿಯು ಆಯಾ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುತ್ತದೆ. 

2. ರಕ್ಷಣೆ ಮತ್ತು ಪೋಷಣೆಗೆ ಒಳಪಡುವ ಮಕ್ಕಳ ಪ್ರಕರಣಗಳನ್ನು ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000, 
ತಿದ್ದುಪಡಿ ಅಧಿನಿಯಮ 2006 ಹಾಗೂ ಕರ್ನಾಟಕ ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು, 2010ರನ್ವಯ ಮಾತ್ರ 
ನಿರ್ವಹಿಸುವುದು. ಎಲ್ಲಾ ಸಂದರ್ಭಗಳಲ್ಲೂ ಮಗುವಿನ ಒಳಿತನ್ನು ಗಮನದಲ್ಲಿಟ್ಟುಕೊಳ್ಳತಕ್ಕದ್ದು. 

3. ಸಭೆಗಳನ್ನು ಬಾಲಮಂದಿರದಲ್ಲಿ ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ನಿಗದಿ ಪಡಿಸುವ ಸ್ಥಳದಲ್ಲಿ ನಡೆಸುವುದು. ಸಭಾ ಸ್ಥಳವನ್ನು 
ಬದಲಾಯಿಸಬಾರದು. ಬೇರೆ ಸ್ಥಳದಲ್ಲಿ ವಿಶೇಷ ಸಭೆ ನಡೆಸಬೇಕಾದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಿಂದ ಪೂರ್ವ ಅನುಮತಿ ಪಡೆದು, 
ಸೂಕ್ತ ಪ್ರಚಾರ ನೀಡಿ ಆಯೋಜಿಸುವುದು. 

4. ಎಲ್ಲಾ ಸದಸ್ಯರು ಪ್ರತಿ ಸಭೆಗಳಲ್ಲಿ ಕನಿಷ್ಠ 4 ಗಂಟೆಗಳವರೆಗೆ ಭಾಗವಹಿಸತಕ್ಕದ್ದು. 

5. ಮಕ್ಕಳ ಕಲ್ಯಾಣ ಸಮಿತಿಯು ಶಾಸನ ಬದ್ಧ ಸಮಿತಿಯಾಗಿದ್ದು, ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000, 
ತಿದ್ದುಪಡಿ ಅಧಿನಿಯಮ 2006 ಹಾಗೂ ಕರ್ನಾಟಕ ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು, 2010ರಡಿ ಸೆಕ್ಷನ್‌ 29 
(5)ರನ್ವಯ ಒಂದು ನ್ಯಾಯಾಪೀಠದಂತೆ ಕಾರ್ಯನಿರ್ವಹಿಸತಕ್ಕದ್ದು. ಸಮಿತಿ ಕಲಾಪಗಳು ಕ್ರಮಬದ್ಧವಾಗಿರತಕ್ಕದ್ದು. ಸಮಿತಿ ಪ್ರಾರಂಭದಲ್ಲಿ ಎಲ್ಲಾ 
ಸದಸ್ಯರು ಏಕಕಾಲಕ್ಕೆ ಹಾಜರಾಗಿ ಕಲಾಪ ಮುಗಿಯುವವರೆಗೆ ಇರತಕ್ಕದ್ದು. 

6. ವಾರದಲ್ಲಿ ಕನಿಷ್ಠ ಒಂದು ದಿನ ಸಭೆ ನಡೆಸತಕ್ಕದ್ದು. ಪ್ರಕರಣಗಳ ಸಂಖ್ಯೆಯನ್ನು ಆಧರಿಸಿ ಸಭೆ ಹೆಚ್ಚಿಸುವ ಬಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ 
ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹೆಚ್ಚುವರಿ ಸಭೆ ನಿಗದಿಪಡಿಸುವುದು. 

7. ಅಧ್ಯಕ್ಷರು ಮತ್ತು ಸದಸ್ಯರು ನಿಯೋಜಿಸುವ ತರಬೇತಿಗಳಿಗೆ ಹಾಜರಾಗುವುದು. 

8. ರಾಜ್ಯ ಸರ್ಕಾರ ನಿಗದಿಪಡಿಸುವ ಉಪಸ್ಥಿತಿ ಭತ್ಯೆ ಹಾಗೂ ಪ್ರಯಾಣದರ ಪಾವತಿಸಲಾಗುವುದು. 

9. ಸದಸ್ಯರು ರಾಜೀನಾಮೆ ನೀಡಬೇಕಾದ ಸಂದರ್ಭಗಳಲ್ಲಿ ಕನಿಷ್ಠ ಒಂದು ತಿಂಗಳ ಪೂರ್ವದಲ್ಲಿ ರಾಜೀನಾಮೆ ತಿಳುವಳಿಕೆಯನ್ನು ರಾಜ್ಯ ಸರ್ಕಾರಕ್ಕೆ 
ನೇರವಾಗಿ ಸಲ್ಲಿಸುವುದು ಹಾಗೂ ಪ್ರತಿಯನ್ನು ಸದಸ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸಮಗ್ರ ಮಕ್ಕಳ ರಕ್ಷಣಾ ಸೊಸೈಟಿ ಇವರಿಗೆ 
ಕಳುಹಿಸುವುದು. 


೩೩೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





10. 


11, 
12, 


13. 
14. 
15. 
16. 


17. 


18, 
19. 


20. 


21. 


ಪಾಲನೆ 


ಅಧ್ಯಕ್ಷರು ಮತ್ತು ಸದಸ್ಯರು ಯಾವುದಾದರೂ ಮಕ್ಕಳ ಪೋಷಣಾ ಸಂಸ್ಥೆಯಲ್ಲಿ, ಟ್ರಸ್ಟಿಯಾಗಿ, ಆಡಳಿತ ಮ೦ಡಳಿಯ ಸದಸ್ಯರಾಗಿ/ಅಧ್ಯಕ್ಷರಾಗಿ/ 
ಕಾರ್ಯದರ್ಶಿಯಾಗಿ ಅಥವಾ ಇನ್ನಿತರೇ ಹುದ್ದೆಯಲ್ಲಿ ಇರುವುದು ತಿಳಿದು ಬಂದಲ್ಲಿ ಅಂತಹವರ ಸದಸ್ಯತ್ವವನ್ನು ರದ್ದುಗೊಳಿಸಲಾಗುವುದು. 
ಸದಸ್ಯತ್ವದ ರದ್ಧತಿಗೆ ಬಾಲನ್ಯಾಯ ಕಾಯ್ದೆ ಸೆಕ್ಷನ್‌ 29(4) (0 (0 (1) ಹಾಗೂ ಕರ್ನಾಟಕ ನಿಯಮ 2010, ನಿಯಮ 23(3)ರನ್ವಯ ಕ್ರಮ 
ಕೈಗೊಳ್ಳುವುದು. 

ಸಮಿತಿಯ ಕಲಾಪಗಳಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಅಥವಾ ನಿಯೋಜಿತ ಅಧಿಕಾರಿ ಹಾಜರಾಗುವುದು. 

ಸದಸ್ಯರು ಮಕ್ಕಳೊಡನೆ ಸಂಭಾಷಿಸುವಾಗ ಅಥವಾ ಸಮಿತಿ ಸಭೆಗಳಲ್ಲಿ ಅಸಭ್ಯವಾದ ಮಾತುಗಳು/ಸಂಜ್ಞೆಗಳನ್ನು ಬಳಸತಕ್ಕದ್ದಲ್ಲ. ಅವರ ಜಾತಿ, 
ಧರ್ಮ, ಲಿಂಗ ವರ್ಣ ಮತ್ತು ಪ್ರಭೇಧಗಳನ್ನು ಆಧರಿಸಿ ಭೇದ ತೋರಬಾರದು. ಮಕ್ಕಳ ಹಕ್ಕುಗಳನ್ನು ಗೌರವಿಸುವುದು. 

ಮಕ್ಕಳ ಕಲ್ಯಾಣ ಸಮಿತಿಯ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಇವರು ನಿರ್ವಹಿಸುವುದು. 

ಬಾಲಕಿಯರ ಬಾಲಮಂದಿರಗಳಿಗೆ ಪುರುಷ ಸದಸ್ಯರು ಮಹಿಳಾ ಸದಸ್ಯರೊಂದಿಗೆ ಮಾತ್ರ ಭೇಟಿ ನೀಡುವುದು. 

ಮಾದಕ ವಸ್ತುಗಳನ್ನು ಸೇವಿಸಿ ಸಭೆಗೆ ಹಾಜರಾಗುವಂತಿಲ್ಲ ಮತ್ತು ಸಂಸ್ಥೆಗಳಿಗೆ ಭೇಟಿ ನೀಡತಕ್ಕದ್ದು. 

ಸದಸ್ಯರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಮಕ್ಕಳ ಮಾಹಿತಿಯನ್ನು ಗೌಪ್ಯ ಮಾಡತಕ್ಕದ್ದು. ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಣೆಯಿಂದ 
ಪತ್ರಿಕೆಗಳಲ್ಲಾಗಲೀ, ಮಾಧ್ಯಮಗಳಲ್ಲಾಗಲೀ ಪ್ರಚಾರ ಪಡಿಸುವಂತಿಲ್ಲ. 

ಸಮಿತಿಯ ಮುಂದೆ ಬಂದ ಮಕ್ಕಳನ್ನು ಪುನರ್‌ ವಸತಿಗಾಗಿ ಸಾಧ್ಯವಾದಷ್ಟು ಸರ್ಕಾರದಿಂದ ನಿರ್ವಹಣೆಗೊಳ್ಳುವ ಬಾಲಮಂದಿರಗಳಲ್ಲಿ ದಾಖಲು 
ಮಾಡುವುದು. 

ಅಂತರ್‌ ಜಿಲ್ಲಾ ಹಾಗೂ ಅಂತರ್‌ ರಾಜ್ಯ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ Standard Operating Procedure ಪಾಲಿಸತಕ್ಕದ್ದು. 

ಸಮಿತಿಯ ಎಲ್ಲಾ ಸದಸ್ಯರು ಮಕ್ಕಳ ಸ್ನೇಹಿಯಾಗಿ ಹಾಗೂ ಮಕ್ಕಳ ಹಿತದೃಷ್ಟಿಯಿಂದ ಸಾಮರಸ್ಯವನ್ನು ಕಾಪಾಡಿಕೊಂಡು ಒಮ್ಮತದ 
ನಿರ್ಧಾರವನ್ನು ಕೈಗೊಳ್ಳುವುದು. 

ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸುವ ಸ೦ದರ್ಭದಲ್ಲಿ ವೈಯಕ್ತಿಕವಾಗಿ ಸಮಿತಿಯ ಯಾವುದೇ ಸದಸ್ಯರು ಆರ್ಥಿಕ ಆಮಿಷಕ್ಕೆ ಒಳಗಾಗಬಾರದು. 

ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಬಾಲಮಂದಿರಗಳ ಯಾವುದೇ ಆಡಳಿತಾತ್ಮಕ ಅಧಿಕಾರಗಳನ್ನು ಹೊಂದಿರುವುದಿಲ್ಲ. ಸಮಿತಿಯು 
ಹೊಂದಿರುವ ಜಂಟಿ ಖಾತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡತಕ್ಕದ್ದು. ಯಾವ ಕಾರಣಗಳಿಗೆ ಅನುದಾನವನ್ನು ಒದಗಿಸಲಾಗಿದೆಯೋ ಅದೇ 
ಉದ್ದೇಶಕ್ಕೆ ಬಳೆಸುವುದು. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ-2 
ಸಂಖ್ಯೆ: ಮಮ 97 ಮಭಾಬ 2014, ಬೆಂಗಳೂರು, ದಿನಾಂಕ: 30ನೇ ಜೂನ್‌, 2014 


ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 ಮತ್ತು ತಿದ್ದುಪಡಿ ಕಾಯ್ದೆ 2006, ಹಾಗೂ ಬಾಲನ್ಯಾಯ (ಮಕ್ಕಳ 
ಮತ್ತು ಪೋಷಣೆ) ಕರ್ನಾಟಕ ನಿಯಮಗಳು 2010ರ ನಿಯಮ 4 (2) ರನ್ವಯ ಈ ಕೆಳಕಂಡ ಜಿಲ್ಲೆಗಳಿಗೆ ಬಾಲನ್ಯಾಯ ಮಂಡಳಿಗಳಿಗೆ 


ಸದಸ್ಯರನ್ನು ಮೂರು ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿದೆ. 
































ಕ್ರಮ ಹೆಸರು ಮತ್ತು ವಿಳಾಸ 
ಜ್ಯ ಜಿಲ್ಲೆಯ ಹೆಸರು HSE NS ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 

ಚಿತ್ರಾವತಿ ಕೆ, ನಂ. 825, 13ನೇ ಅಡರಸ್ಥೆ ನಾಗರಭಾವಿ ಮೊದಲನೇ ಹಂತ, 

1 | ಬೆಂಗಳೂರು ತ ನ ನ ಅತ್ಮತಸ್ರ ಗಳ ಸ ಸದಸ್ಯರು 
ಚಂದ್ರ ಬಡಾವಣೆ, ಬೆಂಗಳೂರು-72 ೨ 
ವರ್ಗೀಸ್‌ ಜಿ.ಎಂ., ನಂ. 674, ಕಾವೇರಿ ಬಡಾವಣೆ, ಹೆಬ್ಬಾಳ ದಾಸರಹಳ್ಳಿ, 

ಬಿ ೪ ಸದಸ್ತರು 
ಹೆಚ್‌.ಎ. ಫಾರ್ಮ್‌ ಅಂಚೆ, ಬೆಂಗಳೂರು-24 ಠಿ 

2 ಬೆಂಗಳೂರು ಗ್ರಾಮಾಂತರ ಜೋನಿ ಮ್ಯಾಥ್ಯೂ, ಸೇವಾ ಕೇಂದ, ಸುಮನಹಳ್ಳಿ, ಮಾಗಡಿ ರೋಡ್‌, 

ಠ್‌ ನಾ ತ ಸದಸ್ತರು 
ವಿಶ್ವನೀಡಂ ಪೋಸ್ಟ್‌, ಬೆಂಗಳೂರು-91 ಠಿ 
ಲಿಸಿ ಚಾಕೋ ಪಿ. ನಂ. ಪ್ರಿಯದರ್ಶಿನಿ ಗುಡ್‌ಶೆಫರ್‌ ಕಾನ್ನೆಂಟ್‌, 
ಗ ನ ಈ ಸದಸ್ತರು 
ಮುಸ್ಲಿಂ ರೋಡ್‌, ಬೆ೦ಗಳೂರು-25 ಶೆ 

3 ಬೀದರ್‌ ಕವಿತಾ ಹುಷಾರೆ, ಪ್ಲಾಟ ನಂ. 59, ಮಾಣಿಕರಾವ ನಿಲಯ, ಚಿಯೋನ ಕಾಲೋನಿ, ಜತ್ತ 
ಕುಂಬಾರವಾಡಾ ರಸ್ತೆ, ಬೀದರ We 
ಪಾಟೀಲ ಬಾಬು (ಬಿ.ಎಸ್‌. ಪಾಟೀಲ), ಮ.ಸಂ: 12-2-44 ಹಾರೂರಗೇರಿ, 

ಸದಸ್ತರು 
ಬೀದರ ಶೆ 

4 ಬಾಗಲಕೋಟೆ ಚಂದಿಕಾ ಎಂ.ಪಿ., ನಂ. 184, ಮಿರ್ಜಿ ಗಲ್ಲಿ, ಬಾಗಲಕೋಟೆ ಸದಸ್ಯರು 
ಸಿಸ್ಟರ್‌ ಸಿ೦ಪಿಯಾ ಸಿಕ್ಟೇರಾ,, ಚಿಥನಿ ಸಂಜೀವಿನಿ ಕೇಂದ್ರ ವಾರ್ಡ ನಂ. 05, 

ಇನ ಈ ಸದಸ್ತರು 
ಭಾಗವಾನ ಪೇಟೆ, ಗುಳೇದಗುಡ್ಡ, ಜಿ। ಬಾಗಲಕೋಟೆ | 


































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೬೭ 
ಕ್ರಮ ಹೆಸರು ಮತ್ತು ವಿಳಾಸ 
ಆ ಜಿಲ್ಲೆಯ ಹೆಸರು ಸಸ NR ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
5 ಬೆಳಗಾವಿ ಫಕೀರಗೌಡ ಸಿದ್ದನಗೌಡ ಪಾಟೀಲ, ಪ್ಲಾಟ ನಂ. 1127, ಸಹ್ಯಾದ್ರಿ ನಗರ, ಬಾಕ್ಸೈಟ್‌ A 
ರೋಡ್‌, ಬೆಳಗಾವಿ-590 019 ಠಿ 
ಭಾರತಿ ಎಸ್‌. ವಾಳ್ವೇಕರ, ಮನೆ ನಂ. 2455, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು ಸದಸರು 
ಹತ್ತಿರ, ಸೆಕ್ಟರ್‌ ನಂ. 12, ಮಹಾಂತೇಶ ನಗರ, ಬೆಳಗಾವಿ ಠಿ 
6 ಬಳ್ಳಾರಿ ಸಣ್ಣ ಕೇಶವ, ಬಾಪೂಜಿ ನಗರ, ಬಳ್ಳಾರಿ ಸದಸ್ಯರು 
ಹರ್ಷಿಣಿ ಕೆ, ಎಲ್‌ಐಜಿ: 177, ಖಃಫ ಕಾಲೋನಿ, ಬಳ್ಳಾರಿ ಸದಸ್ಯರು 
7 ಬಿಜಾಪುರ ದಾನಪ್ಪ ಗುರುಪಾದಪ್ಪ ಅವಟೆ, Au 
ಸ್ಟೇಟ್‌ ಬ್ಯಾಂಕ್‌ ಕಾಲನಿ ರೈಲು ನಿಲ್ದಾಣದ ಹತ್ತಿರ, ವಿಜಾಪೂರ ಸ 
ಪ್ರಶಾಂತ ಅ ದೇಶಪಾಂಡೆ, ಶ್ರೀ ರಾಘವೇಂದ್ರ ನಿವಾಸ, ಪ್ಲಾಟ ನಂ. 22, a 
ರಾಜಾಜಿನಗರ, ವಿಜಾಪೂರ ನಸ್ಯ 
8 ಚಿಕ್ಕಬಳ್ಳಾಪುರ ಶ್ರೀರಾಮಪ ಎಂ.ಎಸ್‌. ಮೂಡಲಹಳ್ಳಿ, ನಂದಗೇಹಳ್ಳಿ (ಪೋ), ಚಿಂತಾಮಣಿ ತಾ| 
ಶಿ ಅ ಇ ಫೆ ೪ ಸದಸ್ಮರು 
ಚಿಕ್ಕಬಳ್ಳಾಪುರ ಜಿಲ್ಲೆ ಠಿ 
9 ಚಿತ್ರದುರ್ಗ ಮಂಜಪ ಕೆ, ಸಂಗಮೇಶರ ಬಡಾವಣೆ, ಆಕಾಶವಾಣಿ ಹಿಂಭಾಗ, 

3 | ಪ ಸದಸ್ತರು 
2ನೇ ಮುಖ್ಯರಸ್ತೆ, 3ನೇ ಅಡ್ಡರಸ್ತೆ, ಕೆಳಗೋಟೆ, ಚಿತ್ರದುರ್ಗ-01 ಡೆ 
ಮೀನಾಕಮ್ಮ ಎಂ., ಕೋಂ ಡಿ. ಗುರುಮೂರ್ತಿ ಕೇರಾಫ್‌ ಟೀಚರ್‌ ಕಾಲೋನಿ, 

ಖು ql ಸದಸ್ತರು 
ಎಲ್‌.ಐ.ಸಿ. ಆಫೀಸ್‌ ಮುಂಭಾಗ, ಹಿರಿಯೂರು, ಚಿತ್ರದುರ್ಗ ಠಿ 
9 ಚಾಮರಾಜನಗರ ಸರಸ್ಪತಿ ಎನ್‌.ಎಂ., ಕೋಂ ಪಿ.ಎನ್‌. ಶರತ್‌ಕುಮಾರ್‌ iad 
95, 4ನೇ ವಿಭಾಗ, 13ನೇ ವಾರ್ಡ್‌, ಜನತಾ ಕಾಲೋನಿ, ಗುಂಡ್ಲುಪೇಟೆ ಸನ್‌ 
ಮಹೇಶ್‌ ಎಂ., ಬಿನ್‌ ಮಹದೇವಯ್ಯ ಹೆಗ್ಗೋಠಾರ ಗ್ರಾಮ ೬ ಅಂಚೆ, ಸಿವಿಸಿ 
ಚಾಮರಾಜನಗರ ಠಿ 
10 ದಾವಣಗೆರೆ ರಾಮನಾಯ್ಕ ವೈ. ಡಾನ್‌ ಬಾಸ್ಕೋ, ವಜಯನಗರ ಬಡಾವಣೆ, ಕೊಂಡಜ್ಜಿ ರಸ್ತೆ ಸತು 
ದಾವಣಗೆರೆ-06 ಠಿ 
ಅಮೀರಾ ಬಾನು, ॥ 118, ಎ ಬ್ಲಾಕ್‌, 1ನೇ ತಿರುವು, ಜಿ 
ದೇವರಾಜ ಅರಸ್‌ ಬಡಾವಣೆ, ದಾವಣಗೆರೆ ನ 
12 ದಕ್ಷಿಣ ಕನ್ನಡ ಶ್ರೀಲತಾ ಯು.ಎ., ನಂ. 32, ಕೆ.ಎಚ್‌.ಬಿ. ಏರಿಯಾ, ಎಕ್ಕೂರು ಬಜಾಲ್‌ ಪೋಸ್ಟ್‌ ಚತ್ರ 
ಮಂಗಳೂರು ಠಿ 
ರೆನ್ನಿ ಪೀಟರ್‌ ಡಿ'ಸೋಜ, ಮೇಫ್ನವರ್‌, 2/8, ಅಂಬಿಕಾ ರೋಡ್‌, ಪಿಲಾರ್‌ ಇಷ್ತು 
ಶಾಲೆಯ ಹತ್ತಿರ, ಕೋಟೇಕಾರ್‌ ಪೋಸ್ಟ್‌, ಮಂಗಳೂರು-575 022 NEE 
13 ಧಾರವಾಡ ರಾಜೇಶ್ವರಿ ವ್ಹಿ ಸಾಲಗಟ್ಟಿ, 6ನೇ ಕ್ರಾಸ್‌, ಮರಾಠಾ ಕಾಲೋನಿ, ಧಾರವಾಡ-8 ಸದಸ್ಯರು 
ಅನಸೂಯಾ ಕೆ. ಖಂಡೇಕರ, ಪ್ಲಾಟ ನಂ. 50, “ಕಾಮಧೇನು ಕೃಪಾ” 
ಆ ಲ ಸದಸ್ತರು 
ಡೈವರ್ಸ್‌ ಕಾಲೋನಿ, ಗಾಂಧಿನಗರ, ಧಾರವಾಡ ಠಿ 
14 ಗದಗ ಕುಮಾರಿ ಸಾವಿತ್ರಿ ವಿಶ್ವನಾಥ ಸಾ ಕಬಾಡಿ, ಪಾರ್ವತಿ ನಿಲಯ, ಕ 
ಅನ್ನಧಾನೇಶ್ವರ ಮಠದ ಹತ್ತಿರ, ಗದಗ dies 
ಪ್ರಕಾಶ ಸಂಗಪ್ಪ ಗಾಣಿಗೇರ, ಸಾ। ಕೋಟುಮಚಗಿ, ತಾ। ಗದಗ ಸದಸ್ಯರು 
15 ಗುಲರ್ಗಾ ಸುಚೇತಾ ಎಂ. ರಂಜೋಳಕರ್‌, ಪ್ಲಾಟ್‌ ನಂ. 34, ಎಸ್‌.ಬಿ.ಐ. ಕಾಲೋನಿ, 

ಬ ಈ ಸದಸ್ತರು 
ಹಳೇ ಜೇವರ್ಗಿ ರಸ್ತೆ, ಪಿ.ಎ. ನಟ, ಗುಲಬರ್ಗಾ ಠಿ 
ಸಿಸ್ಟರ್‌ ಲೂರ್ದ್‌ ಮೇರಿ ಜೆ. ಸರ್ವೋದಯ ಗ್ರಾಮೀಣಾಭಿವೃದ್ಧಿ ಯೋಜನೆ, ಸತ್ತು 
ವಿಕೆ. ಸಲಗರ, ಆಳಂದ ತಾ ಗುಲಬರ್ಗಾ ಠಿ 

16 ಹಾಸನ ಕೋಮಲ ಹೆಚ್‌.ಟಿ. ಬಿನ್‌ ತಿಮ್ಮೇಗೌಡ ಊ। ತಿಮ್ಮಯ್ಯ, 
# 2174, ಸರ್ಕಾರಿ ಕಲಾ ಕಾಲೇಜು ರಸ್ತೆ, ಇರಾನಿ ಬಂಗ್ಲೆ ಹತ್ತಿರ, ಸದಸ್ಯರು 
ಹೊಳೆನರಸೀಪುರ ಬಿಲ್ಲಿಂಗ್‌, ಹಾಸನ 
ರಾಮಾನಂದ ಕಾರ್ಯಪ್ಪ ಎಂ.ಎಸ್‌., 77/15ಎ, ಎಂ.ಜಿ. ರಸ್ತೆ ವಿದ್ಯಾನಗರ, ಸಸ 
ಹಾವೇರಿ ಠಿ 
17 ಹಾವೇರಿ ಶೈನಾಜ ಮಹ್ಮದಲಿ ಖಾಲೀಫ ಎ.ಎ.. ಗೊರಿಬನವರ ಕುಮಾರ ನಗರ, 
ಅ ಸದಸ್ತರು 
ಹೋ॥ ಅಕ್ಕಿ ಆಲೂರು, ತಾ| ಹಾನಗಲ್‌, ಜಿ॥ ಹಾವೇರಿ ಠಿ 
ಶಿದ್ದಲಿಂಗಪ್ಪ ಗುಡ್ಡಪ್ಪ ಹೊನ್ನಪ್ಪನವರ ಎಸ್‌.ಜಿ. ಹೊನ್ನಪ್ಪನವರ, 3ನೇ ಕ್ರಾಸ್‌, ಸದಸ್ಯರು 



















































































೩೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಕ್ರಮ ಹೆಸರು ಮತ್ತು ವಿಳಾಸ 
ಹ ಜಿಲ್ಲೆಯ ಹೆಸರು LSS ಪದನಾಮ 
ಸಂಖ್ಯೆ ಶ್ರೀ/ಶ್ರೀಮತಿ 
ಸೂರಜ್‌ ಎ.ಎಂ., ಸುಳುಗೋಡು ಗಾಮ, ಗಾಲ ಅಂಚೆ, 

18 ಕೊಡಗು ನಧನ ಸದಸ್ನರು 
ವಿರಾಜಪೇಟೆ ತಾಲೂಕು ಠಿ 
ಕುಮಾರಿ ಬಿ.ಎಸ್‌. ಬಾಲಕರ ಬಾಲಮಂದಿರದ ಹತಿರ, ಹೊಸ ಬಡಾವಣೆ, 

ದ್‌ ಸದಸ್ನರು 
ಮಡಿಕೇರಿ ಠಿ 

1 ಕೊಪಳ ಶಶಿಕಾಂತ ಪಿ. ಕಲಾಲ್‌, ಅಂಬೇಡ್ಕರ್‌ ನಗರ, ಶ್ರೀಗವಿಸಿದ್ದೇಶ್ವರ ಕಾಲೇಜ್‌ ರಸ್ತೆ, ಸದಸ್ತರು 

ಚ ಕೊಪ್ಪಳ-583 221 ಟ್ಟ 
ವೀಣಾ ಟಿ. “ಶ್ರೀ ಲಕ್ಷಿ, 2ನೇ ಕಾಸ್‌, ವಿನಾಯಕ ಬಡಾವಣೆ, ಚಂದದರ್ಶನ 

20 ಮಂಡ RAN ಸ ಸದಸ್ನರು 

5 ಕಲ್ಯಾಣ ಮಂಟಪ ಮುಂಭಾಗ, ಕಾರಸವಾಡಿ ರಸ್ತೆ, ಮಂಡ್ಯ ಟ್‌ 
ವಿಜಯಪ್ರಸಾದ್‌ ಬಿನ್‌ ಬಿ. ಸ್ವಾಮಿ, ಕಾವೇರಿ ನಿಲಯ, ಕ್ಯಾತನಹಳ್ಳಿ, ಸದಸರು 
ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ ಠಿ 
ಡಾ| ರೇಖಾ ಡಿ. ನಂ. 84, "ನಿಹಾರಿಕಾ', 1ನೇ ಅಡರಸ್ತೆ, 

21 ಮೈಸೂರು ಬಗ ಸದಸ್ನರು 

೪ ಸಿ.ಎಫ್‌.ಟಿ.ಆರ್‌.ಐ. ಬಡಾವಣೆ, ಬೋಗಾದಿ, 2ನೇ ಹಂತ, ಮೈಸೂರು ಬ) 
ಸಾವಿತ್ರಿ ಎಂ.ಎಸ್‌., ನಂ. 8ಎ, “ಶೇಷಗಿರಿ' ಜೆ ಬ್ಲಾಕ್‌, ರಮಣಮಹರ್ಷಿ ರಸ್ತೆ, 
ತ್ರ ಆ ೨ ಸದಸ್ನರು 
ಕುವೆಂಪುನಗರ, ಮೈಸೂರು-23 ಠಿ 
ಷಣುಗ ಸುಂದರಂ ಪಿ., ಶಾಂತಿ ಜೀವ ಜೋತಿ, ನಂ. 29, ಕರಗದ ಬೀದಿ, 

22 ರಾಮನಗರ ಜ್ರ ಠಿ ಸದಸ್ನರು 

ನ ಮಂಡಿಪೇಟೆ, ರಾಮನಗರ ಆಸ 
ಶಕೀಲ ಬೇಗಂ, ಮದರ್‌ ಥೆರೆಸಾ ಮಹಿಳಾ ಸಾಂತ್ತನ ಕೇಂದ, ವಿನಾಯಕ ನಗರ, 

ವ ಸಾ ಸದಸ್ನರು 
ಗ್ಯಾಸ್‌ ಗೋಡಾನ್‌ ರೋಡ್‌, ರಾಮನಗರ ಠಿ 

23 ರಾಯಚೂರು ರಾಮು ಬಿ. ಕರಿಯಪ್ಪ ತಾತಾ ಕ್ಯಾಂಪ್‌, ಕಲ್ಮಲಾ ತಾ। ರಾಯಚೂರು ಸದಸ್ಯರು 
ವಿಜಯಶ್ರೀ ಕೋಂ ಸಿ. ರಾಘವೇಂದ್ರ, 
ಮನೆ ನಂ. 1-4-852/7, ಸುಬ್ರಮಣ್ಣೇಶ್ಚರ ನಿಲಯ, ವೆಂಕಟೇಶ್ವರ ಕಾಲೋನಿ, ಸದಸ್ಯರು 
ಜ್ಯೋತಿ ಕಾಲೋನಿ ಹತ್ತಿರ, ಐ.ಬಿ. ರಸ್ತೆ ರಾಯಚೂರು-584 101 
ಮಂಜುಳಾ ಆರಾಧ್ಯ ಕೋಂ ಹೆಚ್‌.ಆರ್‌. ಉಮೇಶ್‌ ಆರಾಧ್ಯ, 

24 | ಶಿವಮೊಗ್ಗ ವೀರಭದ್ರೇಶ್ವರ ನಿಲಯ, ವೇದಾ ಡೆಂಟಲ್‌ ಕ್ಲಿನಿಕ್‌, ಸದಸ್ಯರು 
1ನೇ ತಿರುವು, ಜಯನಗರ, ಶಿವಮೊಗ್ಗ 
ರೇಖಾ ಜಿ.ಎಮ್‌. ಕೋಂ ಗಿರೀಶ್‌ ಜಿ.ವಿ. # 133, ಎಲ್‌ಬಿಎಸ್‌ ನಗರ, 

ಸದಸ್ನರು 
ಸವಳ೦ಗ ರಸ್ತೆ ಶಿವಮೊಗ್ಗ ಠಿ 
ಮಹೇಶ ಸಿ.ಜಿ. ಗುಬ್ಬಣ್ಣ ಹೆಚ್‌. ಚಾಕುವಳ್ಳಿ ಪಾಳ ಆಮಸಂದ (ಪೋ), 

25 ತುಮಕೂರು ಬಣ ೪ ರಿ ಆ ಸದಸ್ನರು 
ದಂಡಿನ ಶಿವರ (ಹೋ), ತುರುವೇಕೆರೆ ತಾ|, ತುಮಕೂರು ಜಿಲ್ಲೆ ತ 
ಮಮತ ಎ.ಸಿ. 0/0 ಎ.ಎಂ.ಸಿ. ಸ್ವಾಮಿ, 

“ಶ್ರೀದೇವಿ ನಿಲಯ”, ಜಗಜ್ಯೋತಿ ಬಸವೇಶ್ವರ ರಸ್ತೆ, ಸದಸ್ಯರು 
ಶಾಂತಿನಗರ, ತುಮಕೂರು ತಾ॥/ಜಿಲ್ಲೆ 
ಸಪ್ನಾ ಗಣೇಶ್‌, ಪರಂಪರಾ, 

26 ಉಡುಪಿ ಶಾರದಾ ನಗರ ಲೇಔಟ್‌, ವಾಗ್ದೆ ಸ್ಫೋರ್ಸ್‌ ಹತ್ತಿರ, ಸದಸ್ಯರು 
ಮಣಿಪಾಲ-ಅಲೆವೂರು ರಸ್ತೆ, ಮಣಿಪಾಲ, ಉಡುಪಿ ಜಿಲ್ಲೆ-576104 
ಮುರಳಿಧರ ಶೆಟ್ಟಿ ಎಸ್‌. ಸ್ವಾದಿಪ್ಪ ಬಿಲ್ಲಿಂಗ್‌, Aud 
ಕೆನರಾ ಬ್ಯಾಂಕು ಎದುರು, ಮುಖ್ಯರಸ್ತೆ, ಕುಂದಾಪುರ (ಕಛೇರಿ ವಿಳಾಸ) ಠಿ 
ವಿವೇಕಲತಾ ಫರ್ನಾಂಡೀಸ್‌, 

27 ಉತರ ಕನ್ನಡ | ಸದಸ್ನರು 

ಶರ ಸನ್ನು ಕೆ.ಡಿ.ಡಿ.ಡಿ. ಬಿಶಪ್‌ಹೌಸ್‌, ಕಾರವಾರ, ಉತ್ತರ ಕನ್ನಡ ಜ್‌ 
ರಾಜೇಶ್ವರಿ ಕೆ.ಬಿ. ವಕೀಲರು, 647/ಎ, ಕೆಂಚಾರಸ್ತೆ, ಕಾರವಾರ ಸದಸ್ಯರು 




















ಈ ಮೇಲ್ಕಂಡ ಬಾಲನ್ಯಾಯ ಮಂಡಳಿಗಳು 


P.R. 629 
SC - 500 


ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 ಮತ್ತು ತಿದ್ದುಪಡಿ 2006, 
ಮತ್ತು ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಮತ್ತು ಕರ್ನಾಟಕ ನಿಯಮ 2010ರನ್ವಯ ಕಾರ್ಯನಿರ್ವಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ-1 (ಪು. 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 


ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೬೯ 


ಭಾಗ ೪ಎ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಅಪಜೀ 066 ಅಅಸೇ 2014 ಬೆ೦ಗಳೂರು, ದಿನಾಂಕ: 11-09-2014 

ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ಸೆಕ್ಷನ್‌ 2 (ಎ) ಪರಿಭಾಷಿಸಿರುವಂತೆ ದಿನಾಂಕ: 10-04-2006 ರಂದು ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ 
ಕಾರ್ಯನಿರ್ವಹಿಸಿ ಸೇವೆಯನ್ನು ಪೂರ್ಣಗೊಳಿಸಿದಂತ ಮತ್ತು ಅಧಿನಿಯಮವು ಪ್ರಾರಂಭವಾದ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆ ಕಾರ್ಯನಿರತರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆಯ ಕೆಳಕಂಡ ವಿಭಾಗದಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿ ನೌಕರರ ಹೆಸರು ಮತ್ತು ಸೇವಾ ವಿವರಗಳನ್ನು ಅನುಬ೦ಧ-1 ರಲ್ಲಿ ಸದರಿ ಅಧಿನಿಯಮದ ಸೆಕ್ಷನ್‌ 3 (1) ರಡಿ ಅಧಿಸೂಚಿಸಿದೆ. 

ಸದರಿ ಅನುಬಂಧ-1 ರಲ್ಲಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 77 ಶಾಸನ 2012, ದಿನಾಂಕ: 15-02-2013 ರ ಮೂಲಕ ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ 





ಕೇಮಾಭಿವೃದಿ ಅಧಿನಿಯಮ, 2012 ರಲ್ಲಿನ ಉಪಬಂಧಗಳಿಗೆ ಬದರಾಗಿರತಕ್ಷದ್ದು. 
ಯ ಲು ನು ಬ ಕ ಐ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


1. ಮೈಸೂರು ವೃತ್ತ 
ಎಸ್‌. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
ಅರಣ್ಣ ಪರಿಸರ ಮತ್ತು ಜೀವಿಶಾಸ್ನ ಇಲಾಖೆ 




































































ಅನುಬಂಧ-1 
(ಅಧಿಸೂಚನೆ ಸಂಖ್ಯೆ : ಅಪಜೀ 066 ಅಅಸೇ 2014, ದಿನಾಂಕ : 11-09-2014ಕ್ಕೆ 
ದಿನಗೂಲಿ ಸೇವೆಗೆ 
ನೇಮಕ ಗೊಂಡ ಒಟ್ಟು 
ವರ್ಗ ದಿನಗೂಲಿ ಬಿ 
ದಿನಗೂಲಿ ಸೇವೆಗೆ ಹುದ್ದೆ ಹಾಗೂ ದಿನಗೂಲಿ ಪ್ರಸ್ತುತ 
(ಸಾಮಾನ್ಯ/ ಪ್ರಸ್ತುತ bi ಪ್ರಸುತ ಸೇವೆಗೆ ಮೌ 
ಸೇರುವ ವೇಳೆ ಈ ವೃಂದ (ಸದರೀ ನ ಸೇವೆ ದಿನಗೂಲಿ 
ಕ್ರ. ಅಭ್ಯರ್ಥಿಯ ಹೆಸರು ಹುಟ್ಟಿದ ಹಿಂದುಳಿದ ದಿನಗೂಲಿ ಸೇವೆಗೆ ವಿದ್ಯಾರ್ಹತೆ ೪ ನಿರ್ವಹಿಸುತಿರುವ ತೆಗೆದುಕೊಳಲು 
ಅಭ್ಯರ್ಥಿಯ ಹುದೆಗೆ ವೃಂದ ಣ್‌ ಹ (ಸೇವಾ ಸೇವೆಯಲ್ಲಿರುವ 
ಸಂ. ಶ್ರೀ/ಶ್ರೀಮತಿ ದಿನಾಂಕ ವರ್ಗ/ ಪರಿಶಿಪ ಸೇರಿದ ದಿನಾಂಕ ಹಾಗೂ ಪಡೆದ 2 ಹುದೆ ಹಾಗೂ ಹೊರಡಿಸಿದ ಸ 
ತ ವಿದ್ಧಾರ್ಹತೆ ಮತ್ತು ಮತ್ತು ನೇಮಕಾತಿ 6 ವಿಚ್ಛಿನ್ನತೆ ಬಗ್ಗೆ ಷರಾ 
ಜಾತಿ/ಪರಿಶಿಪ ವ್‌ ದಿನಾಂಕ | ವೃಂದ ಆದೇಶ ಹಾಗೂ ಫಿ ಗ 
ಸ ಪಡೆದ ದಿನಾಂಕ ನಿಯಮದನ್ನಯ 9 ವಿವರ (ವೇತನ, ಇತರೆ) 
ಪಂಗಡ ವ ವೇತನ 
ನಿಗದಿಪಡಿಸಿದ ದೊಂದಿಗೆ) 
ವಿದ್ವಾರ್ಹತೆ) 
ಣ್‌ 
ಮೈಸೂರು ವೃತ್ತ 
1 2 3 4 | 6 7 8 9 10 1] 12 
ಪ್ರತಿ ದಿನಕ್ಕೆ ರೂ. 
ಕಾವಲುಗಾರ ಕಾವಲುಗಾರ 226.50+ 
1 ನಾಗೇಗೌಡ 16-06-1965 ಕುರುಬ 01-02-1990 ಇಲ್ಲ ಇಲ್ಲ — 23 ವರ್ಷ 
ik ಗೂಪ್‌ ಡಿ ಗೂಪ್‌ ಡಿ ಹೆಚ್ಚುವರಿ ಭತ್ಯೆ 
2000/- 




























































































೩೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
1 ಡಿ 3 4 5 6 7 8 9 10 1] 12 
ಡಿ.ಕೆ. ಚಂದ್ರೇಗೌಡ ಬಿನ್‌ ಲೇಟ್‌ 
$1 22-10-1963 3ಎ 03-01-1989 ಬಿ.ಎ ಕಾವಲುಗಾರ — 24 ವರ್ಷ 226.50 
ಡಿ.ಎಸ್‌. ಕೆಂಪಯ್ಯ 
ನೆಡುತೋಪು 
3, ರಂಗಸ್ತಾಮಿ ಬಿನ್‌ ರಂಗಯ್ಯ 02-10-1970 3ಎ 02-01-1990 ಅನಕರಸ್ಪ ಅನಕ್ಷರಸ್ತ ಡಿ ಗ್ರೂಪ್‌ — 22 ವರ್ಷ 226.50 
ಲ py ಎ ಥಿ ಇ ಛಿ ಕಾವಲುಗಾರ 
4. ಶಿವಣ್ಣ (ಶಿವು ಬಿನ್‌ ಮಾಲೇಗೌಡ 06-04-1970 3ಎ 03-01-1990 ಅನಕ್ಷರಸ್ಥ ಅನಕ್ಷರಸ್ಥ ಡಿ ಗ್ರೂಪ್‌ ಮೇಲಿನಂತೆ ನ 22 ವರ್ಷ 226.50 
5, ಶಾಂತಮ್ಮ ಕೋಂ ರಂಗಸ್ವಾಮಿ 05-08-1972 3ಎ 03-101-1990 ಅನಕ್ಷರಸ್ಥ ಅನಕ್ಷರಸ್ಥ ಡಿ ಗ್ರೂಪ್‌ ಮೇಲಿನಂತೆ 2 22 ವರ್ಷ 226.50 
6. ಪ್ರತಿಮಾ ಕೋ ಜವರೇಗೌಡ 25-05-1972 3ಎ 03-01-1990 ಅನಕ್ಷರಸ್ಥ ಅನಕ್ಷರಸ್ಥ ಡಿ ಗ್ರೂಪ್‌ ಮೇಲಿನಂತೆ — 22 ವರ್ಷ 226.50 
ಫಗ ಕಮಲಮ್ಮ ಬಿನ್‌ ಮಜ್ಜಯ್ಯ 05-01-1968 ಪ.ಜಾ 10-01-1989 ಅನಕ್ಷರಸ್ಥ ಅನಕ್ಷರಸ್ಥ ಡಿ ಗ್ರೂಪ್‌ ಮೇಲಿನಂತೆ — 24 ವರ್ಷ 226.50 
8. ರಾಜೇಂದ್ರ ಬಿನ್‌ ಎಂ. ಬಸವುಯ್ಯ 06-04-1970 ಪ.ಜಾ 03-01-1990 ಅನಕ್ಷರಸ್ಥ ಅನಕ್ಷರಸ್ಥ ಡಿ ಗ್ರೂಪ್‌ ಮೇಲಿನಂತೆ — 22 ವರ್ಷ 226.50 
9. ಚೆಕ್ಷಮಾಳಗಯ್ದ ಬಿನ್‌ ದಾಸಯ್ಯ 24-04-1965 ಬೆಸರು 03-01-1985 ಅನಕರಸ್ಪ ಅನಕ್ಷರಸ್ತ ಡಿ ಗೂಪ್‌ ಮೇಲಿನಂತೆ — 22 ವರ್ಷ 226.50 
ಸು p) ಸ್ರಿ fr) ಖ್‌ ಥಿ PO) ಮ್‌ 
ನೆಡುತೋಪು 
10. ದೇವರಾಜು ಬಿನ್‌ ಚಿಕ್ಕಯ್ಯ 26-06-1968 ಪ.ಜಾ. 04-01-1985 2ನೇ ತರಗತಿ 04-09-1975 ಜಿ ರ ಮೇಲಿನಂತೆ — 22 ವರ್ಷ 226.50 
ಕಾವಲುಗಾ 
ಪ್ರತಿ ದಿನಕ್ಕೆ 
ಎಸ್‌.ಎಸ್‌.ಎಲ್‌.ಸಿ. 226.50+ 
11, ಎನ್‌. ಬಸವಣ್ಣ ಬಿನ್‌ ಬಸಪ 15-02-1970 ಲಿಂಗಾಯತರು 04-01-1991 1990-91 ಡಿ ಗ್ರೂಪ್‌ ಮೇಲಿನಂತೆ — 
ತ ಸ್ವ ಉತ್ತೀರ್ಣ ಹೆಚ್ಚುವರಿ ಭತ್ಯೆ 
2000/- 
ವಾಚರ್‌ ವಾಚರ್‌ 13 ವರ್ಷ 
12. ಕೆ. ನಾರಾಯಣ 24-01-1960 ಸಾಮಾನ್ಯ 01-05-1992 7ನೇ ತರಗತಿ — — ಮೇಲಿನಂತೆ 
ಡಿ ಗೂಪ್‌ ಡಿ ಗೂಪ್‌ 9 ತಿಂಗಳು 
13. ಲೋಕೇಶ್‌ 01-03-1964 ಸಾಮಾನ್ಯ 01-04-1996 3ನೇ ತರಗತಿ — ಮೇಲಿನಂತೆ ಮೇಲಿನಂತೆ ದ 10 ವರ್ಷ ಮೇಲಿನಂತೆ 
11 ವರ್ಷ 
14. ಮಾಯಿಗೌಡ 10-02-1971 ಸಾಮಾನ್ಯ 01-07-1994 7ನೇ ತರಗತಿ — ಮೇಲಿನಂತೆ ಮೇಲಿನಂತೆ — ಮೇಲಿನಂತೆ 
8 ತಿಂಗಳು 
15. ಬಸವರಾಜು 15-03-1972 ಸಾಮಾನ್ಯ 01-04-1994 — ದ ಮೇಲಿನಂತೆ ಮೇಲಿನಂತೆ — 12 ವರ್ಷ ಮೇಲಿನಂತೆ 
16. ಕುನ್ನೇಗೌಡ 09-03-1970 ಸಾಮಾನ್ಯ 01-04-1994 — ದ ಮೇಲಿನಂತೆ ಮೇಲಿನಂತೆ — 12 ವರ್ಷ ಮೇಲಿನಂತೆ 
17. ಸಿದ್ದಯ್ಯ 08-03-1961 ಎಸ್‌.ಸಿ 01-01-1995 7ನೇ ತರಗತಿ — ಮೇಲಿನಂತೆ ಮೇಲಿನಂತೆ — 12 ವರ್ಷ ಮೇಲಿನಂತೆ 
10 ವರ್ಷ 
18. ಯಲ್ಲಮ್ಮ 20-09-1965 ಎಸ್‌.ಟಿ 19-05-1995 — — ಸ್ವೀಪರ್‌ ಡಿ ಗ್ರೂಪ್‌ — ಮೇಲಿನಂತೆ 
































9 ತಿಂಗಳು 
















































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೭೧ 
1 ನ 3 4 5 6 7 8 9 10 1] 12 
ವಾಚರ್‌ ವಾಚರ್‌ 
19. ಶಿವಣ್ಣ 06-10-1963 ಸಾಮಾನ್ಯ 01-04-1996 — — — 10 ವರ್ಷ ಮೇಲಿನಂತೆ 
ಡಿ ಗೂಪ್‌ ಡಿ ಗೂಪ್‌ 
ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಹುಲಿ ಯೋಜನೆ), ಮೈಸೂರು 
ಯಾವುದೇ 
ಮಂಜೂರಾದ 
ಕಾರ್ಯ 
ಯಾವುದೇ 
ನಿರ್ವಹಿಸುತಿಲ್ಲ A 
ಮನಾ ಮಕಾ 
20. ಸೋಮಶೇಖರ 23-12-1973 ಲಿಂಗಾಯತ 01-11-1994 ಅನಕ್ಷರಸ್ಥ — ಡಿ ಗೂಪ್‌ ಆದರೆ ದಿನಗೂಲಿ ದೇಶ 15 ವರ್ಷ ಮೇಲಿನಂತೆ 
ಆದೇ 
ಆಧಾರದಲ್ಲಿ 
ಣೌ ಹೊರಡಿಸಿಲ್ಲ 
ಅರಣ್ಯ ವೀಕಕರಾಗಿ 1 
ಶ್ತ OY 
ಕಾರ್ಯ 
ನಿರ್ವಹಿಸುತ್ತಿದ್ದಾರೆ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಮೈಸೂರು ವೃತ್ತ ಮೈಸೂರು 
ನೆಡುತೋಪು 
ಹಿಂದುಳಿದ ಹಗಲು 
21 ಮಂಜು ಬಿನ್‌ ನಾರಾಯಣಗೌಡ 10-04-1967 01-07-1985 ಅಕರಸ್ಸ ಅಕರಸ್ಸ ಕಾವಲುಗಾರ ಇಲ್ಲ 28 ವರ್ಷ 226.50 
ವರ್ಗ 3ಎ ಚ ಬ್‌ ಕಾವಲುಗಾರ 
ಡಿ ಗ್ರೂಪ್‌ 
ಹಿಂದುಳಿದ 
22. ಶ್ರೀನಿವಾಸ ಬಿನ್‌ ಕರೀಗೌಡ 08-10-1964 01-07-1988 ಅನಕರಸ್ಪ ಅನಕರಸ್ಸ ಮೇಲಿನಂತೆ ರಾತ್ರಿ ಕಾವಲುಗಾರ ಇಲ್ಲ 26 ವರ್ಷ 226.50 
ಷೆ ವರ್ಗ 3ಎ ಯ ಖಿ GS 
ಹಿಂದುಳಿದ ಎಸ್‌.ಎಸ್‌.ಎಲ್‌ ಎಸ್‌ಎಸ್‌ಎಲ್‌ಸಿ ನಿಸಂತು 
23. ಕೆ. ಶಂಕರಯ್ಗ ಬಿನ್‌ ಕೆಂಪೀರಯ 10-07-1969 04-01-1985 ಮೇಲಿನಂತೆ ತ ಇಲ್ಲ 29 ವರ್ಷ 241.50 
ಶ್ರ ಅ ವರ್ಗ 3ಎ ಪಾಸ್‌ ಪಾಸ್‌ ನಿರ್ವಾಹಕ 4 
ಎಸ್‌. ಮೋಹನ ಬಿನ್‌ ಹಿಂದುಳಿದ ಎಸ್‌.ಎಸ್‌.ಎಲ್‌ ಎಸ್‌ಎಸ್‌ಎಲ್‌ಸಿ 
24. 03-05-1963 06-01-1983 ಮೇಲಿನಂತೆ ಮೇಲಿನಂತೆ ಇಲ್ಲ 31 ವರ್ಷ 241.50 
ಬಿ. ಸಿದರಾಮಯ್ದ ವರ್ಗ 2ಎ ಪಾಸ ಪಾಸ್‌ "ಕ 
ಬ ಸ್ರಿ 
ಎಸ್‌ಎಸ್‌ಎಲ್‌ಸಿ 
ಪಾಸ್‌ ಮತ್ತು 
ಹಿಂದುಳಿದ ಎಸ್‌.ಎಸ್‌.ಎಲ್‌ ಪೌಢದರ್ಜೆ ಅಕರಸ್ಪ 
25. ಬೋರೇಗೌಡ ಬಿನ್‌ ರಾಮೇಗೌಡ 20-07-1971 5 01-12-1989 ಸ ನ್‌್‌ ಮೇಲಿನಂತೆ ಇಲ್ಲ 29 ವರ್ಷ 241.50 
ವರ್ಗ 3ಎ ಪಾಸ ಕನ್ನಡ ಬೆರಳಚ್ಚು ಸಹಾಯಕ ಇ 
ಉತ್ತೀರ್ಣ ದಿ: 

















27-07-1995 


























೩೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 


















































1 2 3 4 5 6 7 8 9 10 1] 12 
ನೆಡುತೋಪು 
ಹಿಂದುಳಿದ 
26. ಎಂ.ಕೃಷ್ಣ ಬಿನ್‌ ಹೊಂಬಾಳಯ, 21-04-1969 04-01-1985 ಅನಕ್ಷರಸ್ಥ ಅನಕರಸ್ಸ ಕಾವಲುಗಾರ ರಾತ್ರಿ ಕಾವಲುಗಾರ ಇಲ್ಲ 29 ವರ್ಷ 226.50 
ಬ ಠಿ ವರ್ಗ 2ಎ ಈ ಈ 0 ಡ್‌ ಇ 
ಡಿ ಗೂಪ್‌ 
27, ರಾಜಯ್ಯ ಬಿನ್‌. ಚಿಕ್ಕವೀರಯ್ಯ 06-09-1959 ಪರಿಶಿಷ್ಟ ಜಾತಿ 07-01-1986 ಅಕ್ಷರಸ್ಥ ಅಕ್ಷರಸ್ಥ ಮೇಲಿನಂತೆ ಮೇಲಿನಂತೆ ಇಲ್ಲ 28 ವರ್ಷ 226.50 
ಹಿಂದುಳಿದ 
28. ಎಸ್‌. ಸಿದ್ದಯ್ನ ಬಿನ್‌ ತಿಮ್ಮೇಗೌಡ 21-05-1959 02-01-1987 ಅಕರಸ್ಸ ಅಕರಸ್ಸ ಮೇಲಿನಂತೆ ಮೇಲಿನಂತೆ ಇಲ್ಲ 27 ವರ್ಷ 226.50 
ಇ" ಈ 4 ವರ್ಗ 3ಎ ಜಳ ಜ್‌ 14 
ಹಿಂದುಳಿದ 
29. ಮರಿಹುಚ್ಚ ಬಿನ್‌ ಹುಚ್ಚೇಗೌಡ 01-06-1965 04-01-1985 ಅನಕರಸ್ಪ ಅನಕರಸ್ಸ ಮೇಲಿನಂತೆ ಕಾವಲುಗಾರ ಇಲ್ಲ 29 ವರ್ಷ 226.50 
ಕ ಚೆ ವರ್ಗ 2ಎ RU MR 
ಹಿಂದುಳಿದ ಹಗಲು 
30. ನಿಂಗ ಬಿನ್‌ ಮಂಚಯ್ಯ 02-1-1959 11-01-1984 ಅಕರಸ್ಸ ಅಕರಸ್ಸ ಮೇಲಿನಂತೆ ಇಲ್ಲ 30 ವರ್ಷ 226.50 
ವರ್ಗ 2ಎ ಸ Ri ಕಾವಲುಗಾರ 
ಹಿಂದುಳಿದ ರಾತ್ರಿ 
31, ಸಿದ್ದಯ್ಯ ಬಿನ್‌ ಬಸವೇಗೌಡ 07-11-1957 07-05-1978 ಅಕರಸ್ಸ ಅಕರಸ್ಸ ಮೇಲಿನಂತೆ ಇಲ್ಲ 36 ವರ್ಷ 226.50 
ವರ್ಗ 2ಎ ಸಥ ಜು ಕಾವಲುಗಾರ 
ನೆಡುತೋಪು 
32. ಟಿ. ಲಕ್ಷಣ ಬಿನ್‌ ತಿಮಯ 01-06-1966 ಗಂಗಾಮತಸ್ತ 08-01-1978 ಅಕರಸ್ಸ ಅಕರಸ್ಸ ಮೇಲಿನಂತೆ ಇಲ್ಲ 36 ವರ್ಷ 226.50 
ಉಂ ೬" ಛ ಖ್‌ ಥಿ ಖ್‌ ಥಿ ಕಾವಲುಗಾರ ದು 
ಹಿಂದುಳಿದ ನೆಡುತೋಪು 
33. ಕೆಂಪಯ್ಯ ಬಿನ್‌ ಹುಚ್ಚುಯ್ಯ 04-03-1964 04-01-1985 ಅಕ್ಷರಸ್ಥ ಅಕ್ಷರಸ್ಥ ಮೇಲಿನಂತೆ ಇಲ್ಲ 36 ವರ್ಷ 226.50 
ವರ್ಗ 2ಎ ಸ 1 ಕಾವಲುಗಾರ 
ಚಿಕ್ಕಹೊನ್ನೇಗೌಡ ಬಿನ್‌ ಹಿಂದುಳಿದ ನೆಡುತೋಪು 
34. 03-08-1959 04-01-1989 ಅಕರಸ್ಸ ಅಕರಸ್ಸ ಮೇಲಿನಂತೆ ಇಲ್ಲ 29 ವರ್ಷ 226.50 
ಯಳವೇಗೌಡ ವರ್ಗ 2ಎ ಭು ಕ್‌ ಕಾವಲುಗಾರ 
ನಿಸ್ತಂತು ನಿಸ್ತಂತು 
3ನ ಸಿದ್ದಯ್ಯ ಬಿನ್‌ ಕುಳ್ಳಯ್ಯ 01-08-1959 ಪ.ಜಾ. 08-07-1986 10ನೇ ತರಗತಿ ಫೇಲ್‌ 1977-78 ಇಲ್ಲ 28 ವರ್ಷ 241.50 
ನಿರ್ವಾಹಕ ನಿರ್ವಾಹಕ 
ನಿಸಂತು ನಿಸಂತು 
36. ಸಿದ್ದರಾಮ ಬಿನ್‌ ಸಿದ್ದೇಗೌಡ 08-06-1964 ಒಕ್ಕಲಿಗರು 01-08-1988 7ನೇ ತರಗತಿ ಇಲ್ಲ ದ್‌ ಇಲ್ಲ 26 ವರ್ಷ 241.50 
h ನಿರ್ವಾಹಕ ನಿರ್ವಾಹಕ 
ನಿಸ್ತಂತು ನಿಸ್ತಂತು 
37. ಸಿ. ನಿಂಗಯ್ಯ ಬಿನ್‌ ರಾಚಯ್ಯ 01-06-1962 ಪ.ಜಾ. 01-10-1987 ಪಿ.ಯು.ಸಿ. 1980-81 ಇಲ್ಲ 27 ವರ್ಷ 241.50 
ನಿರ್ವಾಹಕ ನಿರ್ವಾಹಕ 
ವ.ಅ.ಅ. ಹಗಲು ವ.ಅ.ಅ. ಹಗಲು 
38. ಮರಿಯಮ್ಮ ಬಿನ್‌ ಸಿದ್ದಯ್ಯ 01-04-1959 ಪ.ಜಾ. 01-06-1987 ಇಲ್ಲ ಇಲ್ಲ ಇಲ್ಲ 27 ವರ್ಷ 226.50 
| ಕಾವಲುಗಾರ ಕಾವಲುಗಾರ 









































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೭೩ 
































1 2 3 4 5 6 7 8 9 10 11 12 
39. ನಂಜಯ್ಯ ಬಿನ್‌ ಮಾಲೇಗೌಡ 10-05-1954 ಕುರುಬ 01-01-1986 ಇಲ್ಲ ಇಲ್ಲ ಮೇಲಿನಂತೆ ಮೇಲಿನಂತೆ ಇಲ್ಲ 28 ವರ್ಷ 226.50 
40. ವೀರಣ್ಣ ಬಿನ್‌ ಬಸಪ್ಪ 02-04-1965 ಲಿಂಗಾಯತ 01-04-1986 ಇಲ್ಲ ಇಲ್ಲ ಆನೆ ವಾಚರ್‌ ಆನೆ ವಾಚರ್‌ ಇಲ್ಲ 28 ವರ್ಷ 226.50 
4]. ಮಹದೇವ ಬಿನ್‌ ಚಿಕ್ಕರಂಗಯ್ಯ 10-02-1965 ಬೆಸ್ತರು 31-03-1986 ಇಲ್ಲ ಇಲ್ಲ ಆನೆ ಕಾವಲುಗಾರ | ಆನೆ ಕಾವಲುಗಾರ ಇಲ್ಲ 28 ವರ್ಷ 226.50 
ನೆಡುತೋಪು ನೆಡುತೋಪು 
42. ನರಸೇಗೌಡ ಬಿನ್‌ ಬೆಟ್ಟೇಗೌಡ 08-06-1969 ಒಕ್ಕಲಿಗ 01-09-1986 2ನೇ ತರಗತಿ ಇಲ್ಲ ಇಲ್ಲ 27 ವರ್ಷ 226.50 
ನ ಕಾವಲುಗಾರ ಕಾವಲುಗಾರ 
ಅರಣ್ಯ ಅರಣ್ಯ ಪ್ರತಿ ದಿನಕ್ಕೆ ರೂ. 
43. ಶಿವಣ್ಣ 0-06-1958 ಕುರುಬ ಒಕ್ಕಲಿಗ 01-08-1977 4ನೇ ತರಗತಿ ಇಲ್ಲ ಇಲ್ಲ 30 ವರ್ಷ 
ಷ್ಟ ಕಾವಲುಗಾರ ಕಾವಲುಗಾರ 226.50 
ಎಸ್‌ಸಿ 
44. ಎಂ. ಶಿವಯ್ಯ 15-02-1956 01-08-1972 ಅಕ್ಷರಸ್ಥ ಇಲ್ಲ ಮೇಲಿನಂತೆ ಮೇಲಿನಂತೆ ಇಲ್ಲ 31 ವರ್ಷ ಮೇಲಿನಂತೆ 
(ಹರಿಜನ) CR: 
ಎಸ್‌ಸಿ 
45. ಎಸ್‌.ಜೆ. ಶಂಕರಯ್ಯ 14-01-1955 ಇ ಜೆ 10-10-1977 5ನೇ ತರಗತಿ ಇಲ್ಲ ಮೇಲಿನಂತೆ ಮೇಲಿನಂತೆ ಇಲ್ಲ 29 ವರ್ಷ ಮೇಲಿನಂತೆ 
(ಹರಿಜನ) ಎ 






































ಸೂಚನೆ : ಈ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಅರಣ್ಯ ಪಡೆ ಮುಖ್ಯಸ್ಥರ) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿರುತ್ತದೆ. 
2. ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು/ನಕಲಿ/ ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 


3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ ಈ ಬಗ್ಗೆ ಸರ್ಕಾರವು ಹಕ್ಕನ್ನು 
ಕಾಯ್ದಿರಿಸಿಕೊಂಡಿರುತ್ತದೆ. 


ಎಸ್‌. ಬಾಲಕೃಷ್ಣಯ್ಯ 
P.R. 744 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
SC-50 ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ 





೩೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಸಮಾಜ ಕಲ್ಯಾಣ ಸಚಿವಾಲಯ 
ಸಂಖ್ಯೆ: ಸಕಇ 56 ಸಮನ್ವಯ 2014, ಬೆಂಗಳೂರು,ದಿನಾಂಕ:14-05-2014 
ಅಧಿಸೂಚನೆ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಕಇ 04 ಸಮನ್ವಯ 2013. ದಿನಾಂಕ:26-08-2013 ಮಾರ್ಪಡಿಸಿ ಮಾಹಿತಿ ಹಕ್ಕು ಅಧಿನಿಯಮ 2005 (2005ನೇ 
ಕೇಂದ್ರ ಅಧಿನಿಯಮ 22) ಇದರ 4ನೇ ಕಲಂ ಒಂದನೇ ಉಪ ಕಲಂ ಖಂಡ (ಬಿ)ಯ ಅನುಸಾರವಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಸಮಾಜ 
ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಪ್ರಕಟಿಸಲಾಗಿದೆ. 


1) ಸಮಾಜ ಕಲ್ಯಾಣ ಇಲಾಖೆಯ ರಚನೆ ಅಧಿಕಾರ ಮತ್ತು ಕರ್ತವ್ಯಗಳು. 
ಸಿಮಾಜ ಕಲ್ಯಾಣ ಇಲಾಖೆಯ ರಚನೆ (೦1೦೩೧15೩೦೧ ೦೧೩ಗ) ಈ ಕೆಳಕಂಡತಿರುತ್ತದೆ. 
(ಎ) ಸಮಾಜ ಕಲ್ಯಾಣ ಇಲಾಖೆಯ ರಚನೆ: 





ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಮಾಜ 
ಕಲ್ಯಾಣ ಇಲಾಖೆ 


ಸ. ಪ್ರಕಾ ರವರರ ಅಪ್ತ ಕಾರ್ಯದರ್ಶಿ 
ಶಾಖಾಧಿಕಾರಿ, (ಭಾಷಾ೦ತರಕಾರರು) 
ಶೀಘ್ರಲಿಪಿಗಾರರು (ಕನ್ನಡ ಹಇಂಗ್ಲೀಷ್‌) ವಾಹನ 
ಚಾಲಕರು, ದಲಾಯತ್‌ 





ಉಪ ಕಾರ್ಯದರ್ಶಿ-1 ಉಪ ಕಾರ್ಯದರ್ಶಿ-2 ಆಂತರಿಕ ಆರ್ಥಿಕ ಸಲಹೆಗಾರರು 
ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಮಾಣ ಇಲಾಖೆ. 
ಅಧೀನ ಕಾರ್ಯದರ್ಶಿ-1 ಸಮಾಜ 
ಅಧೀನ ಕಾರ್ಯದರ್ಶಿ-2 ಅಧೀನ ಕಾರ್ಯದರ್ಶಿ-3 
ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ 
ಶಾಖಾಧಿಕಾರಿ 
ಶಾಟೆ-ಎ ಶಾಖಾಧಿಕಾರಿ ಶಾಖೆ- ಶಾಖಾಧಿಕಾರಿ 
ಬಿ ಸ್ವೀಮರ, ಸಮನ್ವಯ &ಸಿ- 


ಕಲ್ಯಾಣ ಇಲಾಖೆ 





ಶಾಖೆ 





ಸಮಾಜ ಕಲ್ಯಾಣ ಇಲಾಖೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತಿದೆ. ಸಮಾಜ ಕಲ್ಯಾಣ 
ಇಲಾಖೆಯ ಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿನ ಕಂಡಿಕೆಗಳಲ್ಲಿ ಸೂಚಿಸಿರುವಂತೆ 
ಸಚಿವಾಲಯದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕಾಗಿರುತ್ತದೆ. ಸಮಾಜ ಕಲ್ಯಾಣ ಸಚಿವಾಲಯದಲ್ಲಿ 
ಸದರಿ ಕೈಪಿಡಿ ಅನ್ವಯ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲಾಗುತ್ತಿದೆ. 


ಸಮಾಜ ಕಲ್ಯಾಣ ಇಲಾಖೆಯಡಿಲ್ಲಿ ಇರುವ ಸಂಸ್ಥೆಗಳು ಶ್ವ 

1 ಸಮಾಜ ಕಲ್ಯಾಣ ಇಲಾಖೆ - ಆಯುಕ್ತರ ಕಛೇರಿ (ಪರಿಶಿಷ್ಟ ಜಾತಿ ಕಲ್ಯಾಣ) 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ - ನಿರ್ದೇಶಕರು ಕಛೇರಿ 
ಡಾ:ಬಿ.ಆರ್‌.ಅಂಬೇಡ್ಕರ್‌ ಅಭಿವೃದ್ದಿ ನಿಗಮ 
ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ದಿ ನಿಗಮ 
ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ 


೦ ಚ PN 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ 


ಭಾಗ 


೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೭೫ 





7. 
8. 
9. 


ಕೇಂದ್ರ ಪರಿಹಾರ ಸಮಿತಿ 
ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ 
ಕರ್ನಾಟಕ ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗಗಳ ಆಯೋಗ 


10. ಡಾ: ಬಿ.ಆರ್‌.ಅಂಬೇಡ್ಕರ್‌ ಸಂಶೋಧನಾ ಸಂಸ್ಥೆ 
1. ಪರಿಶಿಷ್ಟ ವರ್ಗಗಳ ಸಂಶೋಧನಾ ಸಂಸ್ಥೆ, ಮೈಸೂರು. 


12. ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗ. 


5. 
6. 


1. 
2 
3 
4 


ಸಮಾಜ ಕಲ್ಯಾಣ ಇಲಾಖೆಯ ಮತ್ತು ಪರಿಶಿಷ್ಠ ಪಂಗಡ ಇಲಾಖೆಯ ಕಾರ್ಯಕ್ರಮಗಳು 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಜನರ ಶೈಕ್ಷಣಿಕ ಅಭಿವೃದ್ಧಿ. 

- ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿ ನಿಲಯಗಳನ್ನು, ವಸತಿ ಶಾಲೆಗಳನ್ನು ಮತ್ತು ಆಶ್ರಮ ಶಾಲೆಗಳನ್ನು ನಿರ್ವಹಿಸುವುದು. 
- ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪ೦ಗಡ ಜನರಲ್ಲಿ ನಿರುದ್ಯೋಗಿ ಯುವಕರಿಗೆ ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿ. 
. ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಜನರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲು ಸಾಲ ಮತ್ತು ಸಹಾಯ ಧನ ನಿಗಮಗಳ ಮುಖಾಂತರ ನೀಡುವುದು 
ಮತ್ತು ಆ ಜನರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು. 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಜನರ ಎರುದ್ಧ ದೌರ್ಜನ್ಯಗಳು ಆಗದಂತೆ ಕ್ರಮ ವಹಿಸುವುದು. 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಜನರ ಬಗ್ಗೆ ವಿವಿಧ ವಿಶಯಗಳ ಬಗ್ಗೆ ಸ೦ಶೋಧನೆ ನಡೆಸುವುದು. 


ವಿವಿಧ ಕಾರ್ಯಕ್ರಮಗಳು: 


1, 


ರ ಚ YN 


9) 


10) 


I) 


12) 


13) 


14) 


15) 


ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡ ಉಪ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಉಪಯೋಜನೆಗಳ 
ಅಡಿಯಲ್ಲಿ ವಿವಿಧ ಇಲಾಖೆಗಳು ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಮಾಡುವುದು. 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ನಿರ್ವಹಿಸಲಾಗುತ್ತಿದೆ. 

ಆಶ್ರಮ ಶಾಲೆಗಳನ್ನು ಪರಿಶಿಷ್ಟ ಪಂಗಡ ಮತ್ತು ಜಾತಿಯ ವಿದ್ಯಾರ್ಥಿಗಳಿಗೆ ನಿರ್ವಹಿಸಲಾಗುತ್ತಿದೆ. 

ಪರಿಶಿಷ್ಟ ಜಾತಿ / ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. 

ವಿದ್ಯಾರ್ಥಿ ನಿಲಯಗಳಲ್ಲಿ ಇಲ್ಲದೇ ಇರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಹ ನೀಡಲಾಗುತ್ತಿದೆ. 

ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ, ಶೇ 60 ಮತ್ತು ಶೇ 75ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ, ರೂ. 5,000/- ದಿಂದ ರೂ. 10,000/- ವರೆಗೆ 
ಪ್ರೋತ್ಸಾಹ ಧನ ನೀಡಲಾಗುವುದು. 

ಪಿ.ಯು.ಸಿಯಲ್ಲಿ ಡಿಸ್ಟಿಂಗ್ಟನ್‌ನಲ್ಲಿ ತೇರ್ಗಡೆಯಾದ (ಪ್ರತಿ ಜಿಲ್ಲೆಗೆ ಪ್ರತಿ ವಿಭಾಗದಲ್ಲಿ 05 ವಿದ್ಯಾರ್ಥಿಗಳಿಗೆ ಪದವಿ ಮತ್ತು ಸ್ನಾತಕೋತ್ತರ 
ಪದವಿಗಳಲ್ಲಿ ರ್ಯಾಂಕ್‌ ಪಡೆದವರಿಗೆ ಪ್ರೋತ್ಸಾಹಧನ 

ರಾಷ್ಟ್ರೀಯ ಮಟ್ಟದ ಐ.ಐ.ಟಿ, ಐ.ಐ.ಎಂ, ಐ.ಐ.ಎಸ್‌.ಸಿ ಇತ್ಯಾದಿ ರಾಷ್ಟ್ರೀಯ 
1.00 ಲಕ್ಷ ಸಹಾಯ ಧನ ಸಹಾಯ ನೀಡುವುದು. 

ಜಿಲ್ಲೆಗಳಲ್ಲಿರುವ ಪ್ರತಿಷ್ಠಿತ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ ಕಲ್ಪಿಸಿ ಆರ್ಥಿಕವಾಗಿ ಹಿಂದುಳಿದ 
ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ಒದಗಿಸುವುದು. ಒಬ್ಬ ವಿದ್ಯಾರ್ಥಿಕ ವಾರ್ಷಿಕವಾಗಿ ತಗಲುವ ವೆಚ್ಚವನ್ನು ರೂ. 50,000/- 
ಗಳಿಗೆ ಸೀಮಿತಗೊಳಿಸಲಾಗಿದೆ. 

ವಿದ್ಯಾರ್ಥಿ ನಿಲಯಗಳಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸ್ವಂತ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಆದರೆ, ಈಗ ಸ್ವಂತ ಕಟ್ಟಡ 
ಇಲ್ಲದ ವಿದ್ಯಾರ್ಥಿ ನಿಲಯಗಳಿಗೆ ನಿವೇಶನ ಪಡೆದು ಸ್ವಂತ ಕಟ್ಟಡ ನಿರ್ಮಿಸಲಾಗುತ್ತಿದೆ. 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ದುರಸ್ಥಿ ಕಾಮಗಾರಿ (ಶೌಚಾಲಯ/ಸ್ನಾನದ ಗೃಹ/ ಕಟ್ಟಡದ ಸುಣ್ಣಬಣ್ಣ /ವಿದ್ಯುತೀಕರಣ 
/ ನೀರಿನ ವ್ಯವಸ್ಥೆ ಕಲ್ಪಿಸುವುದು/ಹೆಚ್ಚುವರಿ ಕಟ್ಟಡ/ನವೀಕರಣ/ಕಾಂಪೌಂಡ್‌ ಗೋಡೆ ನಿರ್ಮಾಣ) ಕೈಗೊಂಡು ಇಲಾಖಾ ಕಟ್ಟಡಗಳನ್ನು 
ಸುಸ್ಥಿತಿಯಲ್ಲಿಟ್ಟು ಪ.ಜಾತಿ ವಿದ್ಯಾರ್ಥಿಗಳೂ ವ್ಯಾಸಂಗ ಮಾಡಲು ಉತ್ತಮ ಪರಿಸರ ಕಲ್ಪಿಸುವುದು. 

ವಿದ್ಯಾರ್ಥಿ ನಿಲಯಗಳಲ್ಲಿನ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಹಾಸಿಗೆ ಹೊದಿಕೆ, ಮಂಚಗಳನ್ನು, ಸೋಲಾರ್‌ ವಾಟರ್‌ ಹೀಟರ್‌, 
ಸ್ಟೀಮ್‌ ಕುಕ್ಕಿಂಗ್‌, ವಿದ್ಯಾರ್ಥಿನಿಯರಿಗೆ ಸ್ಯಾನಟೆರಿ ನ್ಯಾಪ್‌ಕಿನ್‌ಗಳು, ತಟ್ಟೆ, ಲೋಟ, ಮುಂತಾದ ಅವಶ್ಯಕ ಸೌಲಭ್ಯಗಳನ್ನು ಒದಗಿಸುವುದು. 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಕಾನೂನು ಪದವೀಧರರಿಗೆ ನಾಲ್ಕು ವರ್ಷಗಳವರೆಗೆ ಮಾಸಿಕ ರೂ. 2,000/- ದಂತೆ ಸ್ಟೈಫಂಡ್‌ ನೀಡಿ 
ಹಿರಿಯ ವಕೀಲರಿಂದ ತರಬೇತಿ ಸೌಕರ್ಯವನ್ನು ಒದಗಿಸುವುದು. 

ಪರಿಶಿಷ್ಟ ಜಾತಿ / ಪಂಗಡ ಅನುದಾನಿತ ವಿದ್ಯಾರ್ಥಿ ನಿಲಯಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸಲು ಸರ್ಕಾರದಿಂದ ಗರಿಷ್ಠ ರೂ. 25.00 ಲಕ್ಷ ಅನುದಾನ 
ನೀಡಲಾಗುತ್ತಿದೆ. 

ಪರಿಶಿಷ್ಟ ಜಾತಿಯ / ಪರಿಶಿಷ್ಟ ಪಂಗಡ ಕಾಲೋನಿಗಳಲ್ಲಿನ ಪರಿಶಿಷ್ಟ ಜಾತಿಯ ಜನಾಂಗದವರಿಗೆ ಮೂಲಭೂತ ಸೌಕರ್ಯಗಳಾದ ಸಿ.ಸಿ. ರ 
ಚರಂಡಿ, ಸಾಮೂಹಿಕ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಕಾಲೋನಿಗಳನ್ನು ಅಭಿವೃದ್ದಿ ಪಡಿ 
ಪ.ಜಾತಿಯವರು ಉತ್ತಮವಾದ ಪರಿಸರದಲ್ಲಿ ವಾಸ ಮಾಡಲು ಅನುಕೂಲ ಮಾಡಿಕೊಡಲಾಗುವುದು. 


ದ್ದ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದವರಿಗೆ ಒಂದು ಅವಧಿಯ ರೂ. 


(4 


29 


೩೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





16) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಜನರಿಗೆ ಮದುವೇ ಮತ್ತು ಇತ್ಯಾಧಿ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತೆ 
ಜಿಲ್ಲೆ/ತಾಲೂಕು/ಹೋಬಳಿ/ಗ್ರಾಮ ಮಟ್ಟದಲ್ಲಿ ಡಾ. ಬಿ.ಆರ್‌ ಅಂಬೇಡ್ಕರ್‌ ಭವನ/ಬಾಬು ಜಗಜೀವರಾಂ ಭವನ/ಸಮುದಾಯ ಭವನಗಳನ್ನು 
ನಿರ್ಮಾಣ ಮಾಡುವುದು. 


17) ಅಂತರ್ಜಾತಿ ವಿವಾಹವಾಗುವ ದಂಪತಿಗಳಿಗೆ ರೂ. 50,000/- ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. 

18) ದೌರ್ಜನ್ಯದಲ್ಲಿ ನೊಂದ ಸಂತ್ರಸ್ತರನ್ನು ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಸಬಲರನ್ನಾಗಿ ಮಾಡುವುದು. 

19) ರಾಷ್ಟ್ರೀಯ ವಿಚಾರಗೋಷ್ಠಿ ಮತ್ತು ಡಾ:ಬಿ.ಆರ್‌. ಅಂಬೇಡ್ಕರ್‌, ಮತ್ತು ಬಾಬು ಜಗಜೀವನರಾಂ ರವರ ಜನ್ಮದಿನ ಮತ್ತು ಪುಣ್ಯ ತಿಥಿಗಳ ಆಚರಣೆ. 
20) ಬೆಂಗಳೂರಿನಲ್ಲಿರುವ ಡಾ ಬಿ.ಆರ್‌.ಅಂಬೇಡ್ಕರ್‌ ಭವನ ನಿರ್ವಹಣೆ 


21) ಕರ್ನಾಟಕ ರಾಜ್ಯ ಹಣಕಾಸು ನಿಗಮದ ಮೂಲಕ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಉದ್ದಿಮೆದಾರರಿಗೆ 4% ಬಡ್ಡಿಯಲ್ಲಿ ರೂ. 2.00 ಕೋಟಿಗಳ 
ವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ. 

22) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಮೆರಿಟ್‌ ವಿದ್ಯಾರ್ಥಿಗಳಿಗೆ ಎದೇಶಿ ವಿಶ್ವ ವಿದ್ಯಾನಿಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಆರ್ಥಿಕ ಸಹಾಯ ಧನ 
ನೀಡುವುದು. 


23) ಮೂಲ ನಿವಾಸಿ ಪರಿಶಿಷ್ಟ ಪಂಗಡ ಜನಾಂಗದವರ ಸರ್ವತೋಮುಖ ಅಭಿವೃದ್ದಿಗಾಗಿ ಸಿ.ಸಿ.ಡಿ. ಯೋಜನೆದಲ್ಲಿ ಮನೆಗಳು ನಿರ್ಮಿಸುವುದು 
ಇತ್ಯಾದಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸುವುದು. 
24) ಮೂಲನಿವಾಸಿ ಹಾಗೂ ಇತರೆ ಅತಿ ಹಿಂದುಳಿದ ಬುಡಕಟ್ಟು ಜನಾಂಗದವರಿಗೆ ಪೌಷ್ಠಿಕ ಆಹಾರ ವಿತರಣೆ. 
25) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ವೃತ್ತಿ ಪರ ಕೋರ್ಸ್‌ಗಳಾದ ನರ್ಸಿಂಗ್‌, ಪ್ಯಾರ ಮೆಡಿಕಲ್‌ ಮತ್ತು ಕುಶಲತೆಯಲ್ಲಿ ತರಬೇತಿ 
26) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ವಿಶೇಷ ಕೇಂದ್ರಿಯ ಯೋಜನೆಯಡಿ ಪರಿಶಿಷ್ಟ ಪಂಗಡದ ಜನಾಂಗದವರ ಅಭಿವೃದ್ದಿ ಕಾರ್ಯಕ್ರಮ 
27) ಭಾರತ ಸಂವಿಧಾನ ಅನುಚ್ಛೇದ 275(1)ರಡಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು. 
ಡಾ: ಬಿ.ಆರ್‌.ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ವಿಶ್ವೇಶ್ವರಯ್ಯ ಚಿಕ್ಕಗೋಪುರ, ಬೆಂಗಳೂರು. 
9 ನಿಗಮದಲ್ಲಿ ಅನುಷ್ಣಾನಗೊಳಿಸುತ್ತಿರುವ ಯೋಜನೆಗಳ ಸಂಕ್ಷಿಪ್ತ ವಿವರ: 
9 ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆವಾವಿ ಕೊರೆಯಲು ಮತ್ತು ವಿದ್ಯುದ್ದೀಕರಣಗೊಳಿಸುವುದು 
. ಸ್ವಯಂ ಉದ್ಯೋಗ - ಸಾಲ, ಸಹಾಯಧನ ಮತ್ತು ಮೈಕ್ರೋ ಕ್ರೆಡಿಟ್‌ ಯೋಜನೆಯಡಿ ಪರಿಶಿಷ್ಟ ಜಾತಿ ಸ್ವಸಹಾಯ ಸಂಘಗಳಿಗೆ ಸಾಲ. 
* ಸ್ವಸಹಾಯ ಸಂಘಗಳ ಮೂಲಕ ಮೈಕ್ರೊ ಕ್ರೆಡಿಟ್‌ ಯೋಜನೆಗೆ ಸಹಾಯಧನದ ಸಂಪರ್ಕ. 
* ಷೇರು ಬಂಡವಾಳ - ಅಂಚಿನ ಹಣ. 
9 ಭೂ ಖರೀದಿ ಯೋಜನೆ. 
ಭೂ ಒಡೆತನ ಯೋಜನೆ: 


ಈ ಯೋಜನೆಯಡಿಲ್ಲಿ ಭೂ ರಹಿತ ಪರಿಶಿಷ್ಟ ಜಾತಿ ಕೃಷಿ ಕಾರ್ಮಿಕರಿಗೆ ಖಾಸಗಿ ಅವರಿಂದ ಕೃಷಿ ಜಮೀನನ್ನು ಖರೀದಿ ಮಾಡಲು ಯೋಜನೆ 
ಇರುತ್ತದೆ. ಪ್ರತಿ ಘಟಕವೆಚ್ಚ ರೂ. 7.5 ಲಕ್ಷಗಳು. ಖರೀದಿ ಮಾಡಿದ ಜಮೀನನ್ನು ಮತ್ತೆ ಪರಬಾರೆ ಮಾಡದಂತೆ ಕುಟುಂಬದ ಗಂಡ ಹೆಂಡತಿ ಹೆಸರಿನಲ್ಲಿ 
ಜಂಟಿಯಾಗಿ ನೊಂದಣಿ ಮಾಡಿಸಿ ನೀಡುವುದು. 


ಜಮೀನು ಮಾರಾಟ ಮಾಡಲು ಬರುವ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಯೋಗ್ಯ ಜಮೀನುಗಳನ್ನು ಆಯ್ಕೆ ಮಾಡಿ ದರ ನಿಗದಿಪಡಿಸಲು 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯಲ್ಲಿ ಆಯ್ಕೆಯಾದ ಜಮೀನಿನ ಪ್ರಸ್ತಾವನೆಗಳನ್ನು ಕೇಂದ್ರ ಕಛೇರಿಗೆ 
ಕಳುಹಿಸಿ, ಮಂಜೂರಾತಿಯನ್ನು ಪಡೆಯುವುದು. 
ಸ್ವಯಂ ಉದ್ಯೋಗ ಯೋಜನೆ: 

ಬಹುತೇಕ ವಿದ್ಯಾವಂತ ನಿರುದ್ಯೋಗಿಗಳು ಸ್ವಾವಲಂಬಿಗಳಾಗಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅನುಕೂಲವಾಗುವಂತೆ ನಿಗಮವು ಈ ಕೆಳಕಂಡ 
ಮೂರು ವಿಧಗಳಲ್ಲಿ ಸಾಲಸೌಲಭ್ಯ ಒದಗಿಸುತ್ತಿದೆ. 

1, ರೂ.1,00,000/-ದವರೆಗಿನ ಘಟಕ ವೆಚ್ಚಕ್ಕೆ ನಿಗಮದಿಂದ 50% ಅಥವಾ ಗರಿಷ್ಠ ರೂ.25,000/-ಗಳ ಸಹಾಯಧನ ನೀಡಲಾಗುವುದು. 

2... ರೂ.1,00,000/- ದಿಂದ ಮೇಲ್ಪಟ್ಟ ಘಟಕ ವೆಚ್ಚದ ಯೋಜನೆಗಳಿಗೆ ನಿಗಮದಿಂದ 33% ಅಥವಾ ಗರಿಷ್ಠ ರೂ. 1.00 ಲಕ್ಷದವರೆಗೆ ಸಹಾಯ ಧನ 
ಮತ್ತು ಅಂಚಿನ ಹಣವನ್ನು ನೀಡಲಾಗುವುದು. ಉಳಿದ ಹಣ ಬ್ಯಾಂಕ್‌ಗಳಿಂದ ಸಾಲದ ರೂಪದಲ್ಲಿ ಪಡೆಯಬೇಕಾಗಿದೆ. 

ಮೈಕ್ರೋ ಕ್ರೆಡಿಟ್‌ ಯೋಜನೆ: 

ಈ ಯೋಜನೆಯನ್ನು ರಾಷ್ಟೀಯ ಪರಿಶಿಷ್ಟ ಜಾತಿ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಅನುಷ್ಟಾನಗೊಳಿಸಲಾಗುತ್ತಿದೆ. 
ಘಟಕ ವೆಚ್ಚ ಗರಿಷ್ಠ ಮೊತ್ತ ರೂ.25,000/-ವಾಗಿದ್ದು, ಇದರಲ್ಲಿ ರೂ.15,000/- ಎನ್‌.ಎಸ್‌.ಸಿ.ಎಫ್‌.ಡಿ.ಸಿ.ಯವರ ಅವಧಿಸಾಲವಾಗಿರುತ್ತದೆ. ಅವಧಿಸಾಲಕ್ಕೆ 
ಶೇ.5ರಷ್ಟು ಬಡ್ಡಿಯನ್ನು ವಿಧಿಸಲಾಗುವುದು. ಉಳಿದ ರೂ.10,000/- ಜಿಲ್ಲಾ ಪಂಚಾಯತ್‌, ನಗರಾಭಿವೃದ್ದಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ 
ವಿಶೇಷ ಘಟಕ ಯೋಜನೆಯಡಿ ಇತರೆ ಇಲಾಖೆಗಳಲ್ಲಿ ಲಭ್ಯವಿರುವ ಸಹಾಯಧನವನ್ನು ಪಡೆದು ಅನುಷ್ಟಾನಗೊಳಿಸಲಾಗುವುದು. ಸ್ವ-ಸಹಾಯ ಸಂಘದ 
ಸದಸ್ಯರುಗಳು ಹಾಗೂ ವೈಯಕ್ತಿಕ ಫಲಾಪೇಕ್ಷಿಗಳಿಗೆ ಸಣ್ಣ ಪ್ರಮಾಣದ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಸೌಲಭ್ಯವನ್ನು ಒದಗಿಸಲಾಗುವುದು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೭೭ 





ಮೈಕ್ರೋ ಫೈನಾನ್ಸ್‌(ಕಿರುಸಾಲ)ಯೋಜನೆ: 
ಫಲಾಪೇಕ್ಷಿಗಳ ಸ್ವ-ಸಹಾಯ ಗುಂಪುಗಳನ್ನು ಇತರೆ ಇಲಾಖೆಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳ ಮೂಲಕ ಸಂಘಟನೆ ಮಾಡಿ ಸ್ವ-ಸಹಾಯ 
ಗುಂಪುಗಳ ಮೂಲಕ ಅನುಷ್ಟಾನಗೊಳಿಸಲಾಗುವುದು. ಇದರಲ್ಲಿ ಶೇ. 50ರಷ್ಟು ಸಹಾಯಧನ ಮತ್ತು ಶೇ. 50 ರಷ್ಟು ಸಾಲವಾಗಿರುತ್ತದೆ. ನಂತರ ಸರ್ಕಾರವು 
ಘಟಕ ವೆಚ್ಚವನ್ನು ರೂ.5,000/- ದಿಂದ ರೂ.10,000/-ಗಳಿಗೆ ಹೆಚ್ಚಿಸಿದೆ. ಇದರಲ್ಲಿ ರೂ.5,000/- ಸಹಾಯಧನ ಮತ್ತು ರೂ.5,000/- ಸಾಲವಿರುತ್ತದೆ. 


ಗಂಗಾ ಕಲ್ಯಾಣ ಯೋಜನೆ: 
(ಅ)ಸಾಮೂಹಿಕ ನೀರಾವರಿ ಕೊಳವೆಬಾವಿ ಯೋಜನೆ:- 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಣ್ಣ ಮತ್ತು ಅತಿಸಣ್ಣ ರೈತರ ಗುಂಪು ಜಮೀನಿಗೆ ನೀರಾವರಿ ಒದಗಿಸುವ ಉದ್ದೇಶದಿಂದ ಸರ್ಕಾರವು 
ದಿ:03.01.1996 ರಿಂದ ಗಂಗಾ ಕಲ್ಯಾಣ ಸಾಮೂಹಿಕ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಡಿ 8 ರಿಂದ 15 ಎಕರೆ ಗುಂಪು 
ಜಮೀನನ್ನು ಗುರ್ತಿಸಿ 2 ರಿಂದ 3 ಕೊಳವೆ ಬಾವಿಗಳನ್ನು ಕೊರೆದು ನೀರಾವರಿ ಒದಗಿಸಲಾಗುವುದು. 8 ಎಕರೆ ಘಟಕಕ್ಕೆ ರೂ.4.00ಲಕ್ಷ ಹಾಗು 15 
ಎಕರೆ ಘಟಕಕ್ಕೆ ರೂ.6.00 ಲಕ್ಷ ಘಟಕ ವೆಚ್ಚ ನಿಗದಿಪಡಿಸಲಾಗಿದೆ. ಈ ಘಟಕ ವೆಚ್ಚದಲ್ಲಿ ಕೊಳವೆಬಾವಿ ಕೊರೆಯುವುದು ಪಂಪ್‌ ಸೆಟ್‌ ಅಳವಡಿಕೆ 
ವಿದ್ಯುದ್ದೀಕರಣ, ಪೈಪ್‌ ಲೈನ್‌ ಅಳವಡಿಕೆ ಹಾಗೂ ನೀರು ಶೇಖರಣ ತೊಟ್ಟಿ ಕಟ್ಟುವುದು ಸೇರಿರುತ್ತದೆ. 


(ಆ)ವೈಯಕ್ತಿಕ ನೀರಾವರಿ ಕೊಳವೆಬಾವಿ ಯೋಜನೆ:- 


ಈ ಯೋಜನೆಯಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಯಿಸಿ ಪಂಪ್‌ ಮೋಟಾರನ್ನು ಅಳವಡಿಸಲಾಗುವುದು. 
ಈ ಯೋಜನೆಯ ಘಟಕ ವೆಚ್ಚವನ್ನು ರೂ.2.00 ಲಕ್ಷ. ಇದರಲ್ಲಿ ರೂ.1,50,000/- ಸಹಾಯಧನವಾಗಿದ್ದು ಉಳಿದ ರೂ.50,000/- ಸಾಲವಾಗಿರುತ್ತದೆ. 
ಅವಧಿಸಾಲವನ್ನು ಎನ್‌.ಎಸ್‌.ಸಿ.ಎಫ್‌.ಡಿ.ಸಿ.ಯಿ೦ದ ಪಡೆದ ಸಾಲದಿಂದ ಭರಿಸಲಾಗುವುದು. 


ಪ್ರತಿ ಕೊಳವೆಬಾವಿಗೆ ವಿದ್ಯುದ್ದೀಕರಣಕ್ಕಾಗಿ ರೂ 50,000/- ಗಳನ್ನು ೯5001 ಗಳಿಗೆ ಪ್ರತ್ಯೇಕವಾಗಿ ನೀಡಲಾಗುತ್ತಿದೆ. 


ಮೇಲ್ಕಂಡ ಎಲ್ಲಾ ಯೋಜನೆಗಳಲ್ಲಿ ಫಲಾನುಭವಿಗಳನ್ನು ಅರ್ಹತೆಯ ಆಧಾರದ ಮೇಲೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಮಾನ್ಯ ಶಾಸಕರ 
ಸಮಿತಿಯಿಂದ ಆಯ್ಕೆ ಮಾಡಲಾಗುತ್ತದೆ. 


ಸಫಾಯಿ ಕರ್ಮಚಾರಿ ಪುನರ್ವಸತಿ ಯೋಜನೆ: 


ಈ ಯೋಜನೆಯಡಿ ರೂ.100,000/-ದವರೆಗೆ ಸಾಲ ಪಡೆಯುವವರಿಗೆ ಘಟಕ ವೆಚ್ಚ ಶೇ.50 ರಷ್ಟು ಅಥವಾ ಗರಿಷ್ಠ ರೂ.25,000/- 
ಸಹಾಯಧನದ ಅವಕಾಶವಿದೆ.ಉಳಿದ ಮೊತ್ತ ಎನ್‌.ಎಸ್‌.ಕೆ.ಎಫ್‌.ಡಿ.ಸಿ. ಅವಧಿಸಾಲವಾಗಿರುತ್ತದೆ. 


ರೂ.1,00,000/-ಕ್ಕಿಂತ ಹೆಚ್ಚಿನ ಮೊತ್ತದ ಸಾಲ ಪಡೆಯುವವರಿಗೆ 90% ಎನ್‌.ಎಸ್‌.ಕೆ.ಎಫ್‌.ಡಿ.ಸಿ. ಅವಧಿಸಾಲ ಮತ್ತು ಶೇಕಡಾ 5 ಭಾಗ ಅಂಚಿನ 
ಹಣದ ಸಾಲ ನೀಡಲಾಗುವುದು. ಉಳಿಕೆ ಶೇ.5 ಭಾಗವನ್ನು ಪ್ರವರ್ತಕರು ಭರಿಸಬೇಕಾಗುವುದು. ಸದರಿ ಯೋಜನೆಯಡಿ ರೂ.25,000/-ದವರೆಗಿನ ಸಾಲಕ್ಕೆ 
ಶೇ.5ರ ಬಡ್ಡಿ ಹಾಗೂ ರೂ.25,000/-ಕ್ಕಿಂತ ಹೆಚ್ಚಿನ ಮೊತ್ತದ ಸಾಲಕ್ಕೆ ಶೇ.6ರ ಬಡ್ಡಿಯಿರುತ್ತದೆ. 


ಸಂಪರ್ಕಿಸಬೇಕಾದ ವ್ಯಕ್ತಿ -ವ್ಯವಸ್ಥಾಪಕ ನಿರ್ದೇಶಕರು - (22868870) 
ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ವಸಂತನಗರ, ಬೆಂಗಳೂರು :- 
1) ಸದರಿ ನಿಗಮವು ಪರಿಶಿಷ್ಟ ಪಂಗಡ ಜನರ ಕಲ್ಯಾಣಕ್ಕಾಗಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 


2) ಮೇಲ್ಕಂಡಂತೆ, ಡಾ. ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದಲ್ಲಿ ಚಾಲ್ತಿಯಲ್ಲಿರುವ ಎಲ್ಲಾ ಯೋಜನೆಗಳನ್ನು ಈ ನಿಗಮವೂ ಸಹ 
ಅನುಷ್ಠಾನಗೊಳಿಸುತ್ತಿದೆ. 


3) ಅಲ್ಲದೇ, ಮುಖ್ಯವಾಗಿ ಅರಣ್ಯ ಆಧಾರಿತ ಬುಡಕಟ್ಟುಗಳಾದ ಕಾಡುಕುರುಬ, ಜೇನು ಕುರುಬ, ಹಕ್ಕಿಪಿಕ್ಕಿ ಕೊರಗ, ಮಲೈಕುಡಿ, ಸೋಲಿಗ ಇತ್ಯಾದಿ 
ಜನರಿಗೆ ವಿಶೇಷ ಕಾಳಜಿ ವಹಿಸಿ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ. 


ಸಂಪರ್ಕಿಸಬೇಕಾದ ವ್ಯಕ್ತಿ -ವ್ಯವಸ್ಥಾಪಕ ನಿರ್ದೇಶಕರು - (22250018) 
ಸಫಾಯಿ ಕರ್ಮಚಾರಿ ಆಯೋಗ, ಸಂಪಂಗಿರಾಮನಗರ, ಬೆಂಗಳೂರು. 
1. ಸದರಿ ಆಯೋಗವನ್ನು ಇತ್ತೀಚೆಗೆ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗ ಕಾಯ್ದೆಯಡಿಯಲ್ಲಿ ಸೃಜಿಸಲಾಗಿದೆ. 
2. ಅಧ್ಯಕ್ಷರು ಮತ್ತು 2 ಸದಸ್ಯರು ಇರುತ್ತಾರೆ. 
3. ಸದರಿ ಆಯೋಗ ಸಫಾಯಿ ಕರ್ಮಚಾರಿಗಳ ಸಮಸ್ಯೆಗಳ ಬಗ್ಗೆ ಮತ್ತು ಅವರ ಕಲ್ಯಾಣದ ಬಗ್ಗೆ ವಿಚಾರಿಸಿ ಆದೇಶಗಳನ್ನು ನೀಡುವ ಅಧಿಕಾರ 
ಹೊಂದಿರುತ್ತದೆ. 
ಸಂಪರ್ಕಿಸಬೇಕಾದ ವ್ಯಕ್ತಿ - ಕಾರ್ಯದರ್ಶಿ - (22240446) 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಶೇಷಾದ್ರಿಪುರಂ, ಬೆಂಗಳೂರು. 
ಈ ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ:- 
1 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಸದರಿ ಸಂಸ್ಥೆಯು ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ಪ್ರವೇಶ ಲಿಖಿತ ಪರೀಕ್ಷೆ ಮುಖಾಂತರ ವಿದ್ಯಾರ್ಥಿಗಳನ್ನು 
ಆಯ್ಕೆ ಮಾಡಲಾಗುವುದು, 50% ಬಾಲಕರು ಮತ್ತು 50% ಬಾಲಕೀಯರು. 
2) ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಬಾಲಕೀಯರಿಗೆ ಮಾತ್ರ ಪ್ರವೇಶವನ್ನು ಸೀಮಿತಗೊಳಿಸಿ ನಡೆಸಲಾಗುತ್ತಿದೆ. ಈ ಶಾಲೆಗಳಲ್ಲಿ ಪ್ರವೇಶ 
ಲಿಖಿತ ಪರೀಕ್ಷೆ ಮುಖಾಂತರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು, 


೩೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





3) ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಪಸಂಖ್ಯಾತ 

ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗಿದೆ. 

4) ಪ್ರತಿ ಜಿಲ್ಲೆಗೆ ಒಂದಂತೆ 29 ಪಿ.ಯು. ಕಾಲೇಜುಗಳನ್ನು (ವಿಜ್ಞಾನ ಮತ್ತು ಗಣಿತಕ್ಕೆ ಮಾತ್ರ) ನಡೆಸಲಾಗುತ್ತಿದೆ. 

5) ಮೇಲ್ಕಂಡ ವಸತಿ ಶಾಲೆಗಳಲ್ಲಿ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಭೋಧಿಸಲಾಗುತ್ತಿದೆ. 

6) ಈ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಭೋಜನಾ ಸೌಕರ್ಯ, ಪಠ್ಯಪುಸ್ತಕಗಳ ವಿತರಣೆ, ಸಮವಸ್ತ್ರ ಇತ್ಯಾದಿ ಸವಲತ್ತುಗಳನ್ನು ಒದಗಿಸಲಾಗುತ್ತಿದೆ. 

ಸಂಪರ್ಕಿಸಬೇಕಾದ ವ್ಯಕ್ತಿ -ಕಾರ್ಯನಿರ್ವಾಹಕ ನಿರ್ದೇಶಕರು - (23563366) 

ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ, ವಸಂತ ನಗರ, ಮಿಲ್ಲರ್ಸ್‌ ರಸ್ತೆ, ಬೆಂಗಳೂರು 

1) ಸದರಿ ನಿಗಮ ಲಂಬಾಣಿ ಮತ್ತು ಬಂಜಾರ ಸಮುದಾಯದ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಅವರ 
ಸಂಸ್ಕೃತಿಯನ್ನು ರಕ್ಷಿಸುವುದು ಇತ್ಯಾದಿ ಕಾರ್ಯಕಲಾಪಗಳನ್ನು ಹೊಂದಿರುತ್ತದೆ. 

2) ಬಂಜಾರ ಮತ್ತು ಸೇವಾ ಲಾಲ್‌ ಭವನಗಳನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ. 

ಸಂಪರ್ಕಿಸಬೇಕಾದ ವ್ಯಕ್ತಿ -ವ್ಯವಸ್ಥಾಪಕ ನಿರ್ದೇಶಕರು - (22865561) 

ಬಾಬು ಜಗಜೀವನರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ (ಲಿಡ್ಕರ್‌), ಯುನಿಟಿ ಬಿಲ್ಲಿಂಗ್‌, ಜೆ.ಸಿ.ರಸ್ತೆ, ಬೆಂಗಳೂರು. 

1) ಸದರಿ ನಿಗಮ ಚರ್ಮ ಕುಶಲಕಾರ್ಮಿಕರಿಗೆ ಸಹಾಯ ಮಾಡಲು ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 

2) ಚರ್ಮ ಕುಶಲ ಕಾರ್ಮಿಕರು ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆಯ ಸಹಾಯ ಒದಗಿಸುವುದು. 

3) ಚರ್ಮ ಕುಶಲ ಕಾರ್ಮಿಕರಿಗೆ ಅವರ ಸ್ವಯಂ ಆಗಿ ವಸ್ತುಗಳನ್ನು ಮಾರಾಟ ಮಾಡಲು ಅನುಕೂಲವಾಗುವಂತೆ ಬಂಕ್‌ಗಳನ್ನು ಒದಗಿಸುವುದು. 

4) ಚರ್ಮ ಕುಶಲ ಕಾರ್ಮಿಕರಿಗೆ ತರಬೇತಿ ಮತ್ತು ವರ್ಕ್‌ಶಾಪ್‌ ಮತ್ತು ವಸತಿಯ ಸೌಲಭ್ಯ ಕಲ್ಪಿಸುವುದು. 

ಸಂಪರ್ಕಿಸಬೇಕಾದ ವ್ಯಕ್ತಿ -ವ್ಯವಸ್ಥಾಪಕ ನಿರ್ದೇಶಕರು - (22238893) 

ಕೇಂದ್ರ ಪರಿಹಾರ ಸಮಿತಿ, ಭಿಕ್ಷುಕರ ಪುನರ್ವಸತಿ ಕೇಂದ್ರ, ಮಾಗಡಿ ರಸ್ತೆ, ಬೆಂಗಳೂರು. 

ನಿರಾಶ್ರಿತರ ಪರಿಹಾರ ಕೇಂದ್ರಗಳಲ್ಲಿ ನಿರಾಶ್ರಿತರಿಗೆ ಒದಗಿಸಲಾಗುತ್ತಿರುವ ಸೌಲಭ್ಯಗಳು: 


1 ಕರ್ನಾಟಕ ಭಿಕ್ಷುಕರ ಕಾಯ್ದೆಯಡಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಬೆಂಗಳೂರು ನಗರ ಸೇರಿಸಿ ಒಟ್ಟು 14 ಜಿಲ್ಲಾ ಕೇಂದ್ರಗಳಲ್ಲಿ ನಿರಾಶ್ರಿತ 
ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಭಿಕ್ಷಾಟಣೆಯನ್ನು ನಿಷೇಧಿಸಲಾಗಿದೆ. ಆದರೂ ಕೆಲವು ಭಿಕ್ಷುಕರು ವಿವಿಧ ಸ್ಥಳಗಳಲ್ಲಿ ಭಿಕ್ಷೆಯನ್ನು 
ಬೇಡುತ್ತಿರುತ್ತಾರೆ. ಅಂತಹವರನ್ನು ಬಂಧಿಸಿದ ತಾಲ್ಲೂಕ ಎಕ್ಸಿಕ್ಯೂಟವ್‌ ಮೆಜಿಸ್ಟ್ರೇಟ್‌ ಮುಂದೆ ಹಾಜರುಪಡಿಸಿ ಅವರ ಆದೇಶದಂತೆ ನಿರಾಶ್ರಿತರ 
ಪರಿಹಾರ ಕೇಂದ್ರದಲ್ಲಿ ಇಡಲಾಗುವುದು. ಅವರಿಗೆ ವಸತಿ, ಊಟ, ಸಮವಸ್ತ್ರ ಇತ್ಯಾದಿ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಮಹಿಳೆಯರಿಗೆ ಪ್ರತ್ಯೇಕ 
ಡಾರ್ಮಿಟರಿಗಳನ್ನು ನಿರ್ವಹಿಸಲಾಗುತ್ತಿದೆ. 

2. ಭಿಕ್ಷುಕರು ಭಿಕ್ಷಾಟಣೆ ಬಿಟ್ಟು ಸ್ವರಂತ್ರವಾಗಿ ಜೀವಿಸಲು ಕೆಲವು ತರಬೇತಿಗಳನ್ನು ನೀಡಿ ಪುನರ್ವಸತಿ ಕಲ್ಪಿಸಲಾಗುತ್ತಿದೆ. ಸದೃಢ ನಿರಾಶ್ರಿತರಿಗೆ 
ಸ್ವಾವಲಂಬಿಗಳಾಗಲು ಅನುಕೂಲವಾಗುವಂತೆ ತೋಟಗಾರಿಕೆ, ಬಡಗಿ, ಕೈಮಗ್ಗ, ತೆಂಗಿನನಾರಿನ ವಸ್ತುಗಳ ತಯಾರಿಕೆ, ಎನ್ವೆಲಪ್‌/ ಕವರ್‌ 
ಸಿದ್ದಪಡಿಸುವಿಕೆ, ಫೈಲ್‌ರ್ಯಾಪರ್‌ ಸಿದ್ದಪಡಿಸುವಿಕೆ, ಪರಿಮಳ ಸಹಿತ ಪಿನಾಯಿಲ್‌ ತಯಾರಿಕೆ, ಪ್ಲೋರ್‌ಕ್ಷೀನರ್‌, ಸೋಪ್‌ಆಯಿಲ್‌, 
ಟಾಯ್ಲೆಟ್‌ಕ್ಷೀನರ್‌, ಬ್ಲೀಚಿಂಗ್‌ ಪೌಡರ್‌, ಹ್ಯಾಂಡ್‌ವಾಷ್‌ ಆಯಿಲ್‌ ಗ್ಲಾಸ್‌ ಕ್ಷೀನರ್‌, ಡಿಟರ್ಜಂಟ್‌ ಪೌಡರ್‌, ಸೋಪ್‌ಬಾರ್‌, ಏರ್‌ಪ್ರೆಶ್ಠರ್‌, 
ಕ್ಯಾಂಡಲ್‌ ಇತ್ಯಾದಿ ವೃತ್ತಿಗಳಲ್ಲಿ ನಿರಾಶ್ರಿತರ ಮನೋವಿಕಾಸ ಮತ್ತು ಪುನರ್ವಸತಿ ನಿಮಿತ್ತ ತರಭೇತಿಯನ್ನು ನೀಡಲಾಗುತ್ತಿದೆ. ಈ ಉತ್ಪನ್ನಗಳನ್ನು 
ಮಾರಾಟ ಮಾಡಲು ಮಾಗಡಿ ಮುಖ್ಯರಸ್ತೆಗೆ ಹೊಂದಿಕೊಂಡಂತೆ ಇರುವ ಕೇಂದ್ರ ಪರಿಹಾರ ಸಮಿತಿ ಆಡಳಿತ ಕಛೇರಿಯ ಕೆಳಭಾಗದಲ್ಲಿರುವ 4 
ಸಂಖ್ಯೆ ಷೆಡ್‌ಗಳನ್ನು ಮಾರಾಟ ಮಳಿಗೆಗಳನ್ನಾಗಿ ಪರಿವರ್ತಿಸಲು ಕ್ರಮಕೈಗೊಳ್ಳಲಾಗಿದೆ. 


3. ಪ್ರತಿದಿನ ನಿರಾಶ್ರಿತರನ್ನು ಸಾಕ್ಷರತೆ, ಯೋಗ, ಕ್ರೀಡೆ, ನಡಿಗೆ, ದೈಹಿಕ ಅಭ್ಯಾಸದಲ್ಲಿ ತೊಡಗಿಸಲಾಗುತ್ತಿದೆ. ಹಾಗೂ ಬಯಲು ರಂಗಮಂದಿರದಲ್ಲಿ 
ಸಂಜೆವೇಳೆ ಸಾಮೂಹಿಕ ಮನರಂಜನಾ ಕಾರ್ಯಕ್ರಮ ಹಾಗೂ ಚಲನಚಿತ್ರ ವೀಕ್ಷಣೆಗೆ ಅವಕಾಶ ಕಲ್ಪಿಸಿದೆ. 


4. ರಾಜ್ಯಾದಾದ್ಯಂತ ಕರ್ನಾಟಕ ಭಿಕ್ಲಾಟನಾ ನಿಷೇಧ ಕಾಯಿದೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಭಿಕ್ಷಾಟನಾ ನಿಷೇಧದ ಬಗ್ಗೆ ಎಫ್‌.ಎಮ್‌ 
ರೇಡಿಯೋ ಚಾನಲ್‌ಗಳಲ್ಲಿ ಜಿ೦ಗಲ್ಸ್‌ಗಳನ್ನು, ವಿವಿಧ ಟಿ.ವಿ ಚಾನಲ್‌ಗಳಲ್ಲಿ ಸ್ಕೊಲಿಂಗ್‌ ಮುಖೇನಾ ಅರಿವು ಮೂಡಿಸುವುದು ವಿವಿಧ ಸ್ಥಳಗಳಲ್ಲಿ 
ಜಾಹೀರಾತು ಫಲಕಗಳನ್ನು ಚಿತ್ರಗಳ ಪ್ರದರ್ಶನ ಬ್ರೋಚರ್‌, ಫೋಲ್ಡರ್ಸ್‌, ಕರಪತ್ರಗಳನ್ನು ಹಂಚುವುದು ಪ್ರಮುಖ ಸ್ಥಳಗಳಲ್ಲಿ ಜಾಹೀರಾತು 
ಫಲಕಗಳನ್ನು ಅಳವಡಿಸುವುದರ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕ್ರಮವಹಿಸಲಾಗಿದೆ. 


೮. ಕೇಂದ್ರ ಪರಿಹಾರ ಸಮಿತಿ ವೆಬ್‌ಸೆಟ್‌ w.ಂrckar.ಂr್ರ ನಲ್ಲಿ P್ಣಖS ಅಡಿಯಲ್ಲಿ ರಾಜ್ಯಾದ್ಯಂತ ನಿರಾಶ್ರಿತರ ಪರಿಹಾರ ಕೇಂದ್ರಗಳಲ್ಲಿರುವ 
ನಿರಾಶ್ರಿತರ ಭಾವಚಿತ್ರ ಸಮೇತ ವಿವರಗಳನ್ನು ಹಾಗೂ ರಾಜ್ಯಾದ್ಯಂತ ನಡೆಸಲಾದ ಭಿಕ್ಷುಕರ ಸರ್ವೆಯಲ್ಲಿ ಸಂಗ್ರಹಿಸಲಾದ ಭಾವಚಿತ್ರಗಳನ್ನು 
ಅಳವಡಿಸಲು ಕ್ರಮವಹಿಸಲಾಗಿದೆ. 


ಸಂಪರ್ಕಿಸಬೇಕಾದ ವ್ಯಕ್ತಿ - ಕಾರ್ಯದರ್ಶಿ - (22252623) 
ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ, ನೃಪತುಂಗ ರಸ್ತೆ, ಬೆಂಗಳೂರು. 
1 ಸದರಿ ಆಯೋಗವನ್ನು ಕರ್ನಾಟಕ ಪರಿಶಿಷ್ಟ ಜಾತಿ / ಪಂಗಡದ ಆಯೋಗ ಕಾಯ್ದೆಯಡಿಯಲ್ಲಿ ರಚಿಸಲಾಗಿದೆ. 
2) ಅಧ್ಯಕ್ಷರು ಮತು ಸದಸ್ನರುಗಳು ಒಟು 3 ಹುದೆಗಳಿದೆ. 
೨ ಸ್ರಿ ಬ ಬ 
3) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳ ಬಗ್ಗೆ ಆಲಿಸಿ ಸೂಕ್ತ ಆದೇಶ ನೀಡಲು ಅಧಿಕಾರ ಹೊಂದಿರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


೩೩೭೯ 





ಸಂಪರ್ಕಿಸಬೇಕಾದ ವ್ಯಕ್ತಿ - ಕಾರ್ಯದರ್ಶಿ - (22118484) 


ಡಾ: ಬಿ.ಆರ್‌.ಅಂಬೇಡ್ಕರ್‌ ಸಂಶೋಧನಾ ಸಂಸ್ಥೆ, ವಸಂತ ನಗರ, ಮಿಲ್ಲರ್ಸ್‌ ರಸ್ತೆ, ಅಂಬೇಡ್ಕರ್‌ ಭವನ, ಬೆಂಗಳೂರು. 
1) ಸದರಿ ಸಂಸ್ಥೆಯು ಅಂಬೇಡ್ಕರ್‌ ಭವನ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಕಾರ್ಯಗಳನ್ನು ನಿರ್ವಹಿಸುತ್ತಿದೆ. 
2) ಸಮಾಜ ಕಲ್ಯಾಣ ವಾರ್ತೆ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಹೊರಡಿಸಲಾಗುತ್ತಿದೆ. 


3) ಪರಿಶಿಷ್ಟ ಜಾತಿ ಜನ್‌ ಅಭಿವೃದ್ಧಿಗಾಗಿ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳ ಬಗ್ಗೆ ಎವ್ಯಾಲ್ಯೂಷನ್‌ ಸ್ಪಡೀಸ್‌ ಮಾಡುವುದು. 
4) ಡಾ. ಬಿ.ಆರ್‌. ಅಂಬೇಡ್ಕರ್‌ ಲೈಬ್ರರಿಯನ್ನು ನಿರ್ವಹಿಸಲಾಗುತ್ತಿದೆ. 
ಸಂಪರ್ಕಿಸಬೇಕಾದ ವ್ಯಕ್ತಿ -ನಿರ್ದೇಶಕರು - (22204821) 
ಪರಿಶಿಷ್ಟ ವರ್ಗಗಳ ಸಂಶೋಧನಾ ಸಂಸ್ಥೆ, ಮೈಸೂರು. 
1) ಸದರಿ ಸಂಸ್ಥೆಯು ಇತ್ತೀಚೆಗೆ ಅಸ್ಥಿತ್ವಕ್ಕೆ ಬಂದಿದ್ದು ಪರಿಶಿಷ್ಟ ಪಂಗಡ ಜನರ ಬಗ್ಗೆ ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. 
ಮುಖ್ಯವಾಗಿ ಅರಣ್ಯ ಆಧಾರಿತ ಬುಡಕಟ್ಟು ಜನರುಗಳ ಬಗ್ಗೆ ಮತ್ತು ಅವರ ಸ್ಥಿತಿ ಗತಿಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. 


2) ವಿಚಾರ ಸಂಕೀರ್ಣ ಮತ್ತು ಕುಲಶಾಸ್ತ್ರೀಯ ಅಧ್ಯಯನ ಇತ್ಯಾದಿ ಮಾಡಲಾಗುತ್ತಿದೆ. 
ಸಂಪರ್ಕಿಸಬೇಕಾದ ವ್ಯಕ್ತಿ -ನಿರ್ದೇಶಕರು - (0821-2560275) 
ಸಮಾಜ ಕಲ್ಯಾಣ ಇಲಾಖೆಯ ಸಚಿವಾಲಯದ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳನ್ನು ಈ ಕೆಳಗೆ ತೋರಿಸಲಾಗಿದೆ. 


ಅ. ಸಮಾಜ ಕಲ್ಯಾಣ ಆಲಾಖೆ-ಎ ಶಾಖೆ: 


1) 


3) 


4) 


5) 


6) 


7) 
8) 


ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಯೋಜನಾ ಕಾರ್ಯಕಮಗಳ ಅನುಮೋದನೆ, ಅನುದಾನ 
ಬಿಡುಗಡೆ, ಸೇವಾ ವಿಷಯಗಳು ಮತ್ತು ಅದಕ್ಕೆ ಸಂಬಂಧಿಸಿದ ನ್ಯಾಯಾಲಯ ಪಕರಣಗಳು 


ಪ.ಜಾ. ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಗೆ ಸಂಬಂಧಿಸಿದ ವಿಷಯಗಳು (ರಾಜ್ಯವಲಯ) ಮಾತ್ರ 


ಪರಿಶಿಷ್ಟ ಜಾತಿಯ ಸರ್ಕಾರಿ ವಿದ್ಯಾರ್ಥಿನಿಲಯಗಳ ಮಂಜೂರಾತಿ, ಪಾರಂಭಿಸುವಿಕೆ, ಸ್ಥಳ ಬದಲಾವಣೆ ಮತ್ತು ಖಾಸಗಿ 
ವಿದ್ಯಾರ್ಥಿನಿಲಯಗಳ ಮಾನ್ಯತೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸಹಾಯಾನುದಾನ 


ಪ.ಜಾತಿ/ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿ, ವಿದ್ಯಾರ್ಥಿವೇತನ (ಮೆಟಕ್‌ ಪೂರ್ವ/ಮೆಟಕ್‌ ನಂತರ) ಕೇಂದ 
ಪುರಸ್ಕೃತ ಯೋಜನೆಗಳಾದ ಮಲಿನ ವೃತ್ತಿಗಳಲ್ಲಿ ತೊಡಗಿದವರ ಮಕ್ಕಳಿಗೆ ಮೆಟಿಕ್‌ ಪೂರ್ವ ವಿದ್ಯಾರ್ಥಿವೇತನ, ವಿದ್ಯಾರ್ಥಿಗಳ 
ಗುಣಮಟ್ಟ ಉನ್ನತೀಕರಣ, ತರಬೇತಿ ಹಾಗೂ ಸಂಬಂಧಪಟ್ಟ ಯೋಜನೆಗೆ ಸಂಬಂಧಿಸಿದ ವಿಷಯಗಳು. 


ಡಾ:ಬಿ.ಆರ್‌.ಅ೦ಬೇಡ್ಕರ್‌ ಭವನ/ಡಾ:ಬಾಬು ಜಗಜೀವನರಾಂ ಭವನ ಮಂಜೂರಾತಿ. 


ಪ.ಜಾತಿಯವರ ಅಭ್ಯುದಯಕ್ಕಾಗಿ ಶಮಿಸುವ ಸ್ವಯಂಸೇವಾ ಸಂಸ್ಥೆಗಳ ಪಸ್ತಾವನೆಗಳನ್ನು ಕೇಂದ ಸರ್ಕಾರದ 
ಸಹಾಯಾನುದಾನಕ್ಕೆ ಶಿಫಾರಸ್ಸು ಮಾಡುವುದು 


ಪರಿಶಿಷ್ಟ ಜಾತಿಗಳ ರಾಷ್ಟೀಯ ಆಯೋಗ ವಿಷಯಗಳು 
ಕೇಂದ್ರ ಪರಿಹಾರ ಸಮಿತಿ ವಿಷಯಗಳು 


(1) ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಧಾನಸಭೆ, ವಿಧಾನ ಪರಿಷತ್ತಿನ ಪಶ್ನೆಗಳು ಮತ್ತು 


ಭರವಸೆಗಳು, ಆಡಿಟ್‌ ವಿಷಯ, ಅರ್ಜಿಸಮಿತಿ ವಿಷಯ ಮತ್ತು ನ್ಯಾಯಾಲಯದ ವಿಷಯಗಳು. 


ಆ. ಸಮಾಜ ಕಲ್ಯಾಣ ಆಲಾಖೆ- ಬಿ ಶಾಖೆ: 


1) ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿ/ಸೇವೆಗಳು 
2) ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದ ಕೇಂದ್ರ ಮತ್ತು ರಾಜ್ಯ ಯೋಜನೆಗಳು. 


3) ಪರಿಶಿಷ್ಟ ಪಂಗಡಗಳ ಹಾಸ್ಟೆಲ್‌ಗಳಿಗೆ ಸಂಬಂಧಿಸಿದ ವಿಷಯಗಳು. 


4) ಬ್ಯಾಕ್‌ಲಾಗ್‌ ವಿಷಯಗಳು, ಜಾತಿ ಪರಿಶೀಲನೆ, ಎಸ್‌.ಸಿ/ಎಸ್‌.ಟಿ ದೌರ್ಜನ್ಯ ಪ್ರಕರಣಗಳು 
5) ಪರಿಶಿಷ್ಟ ಪಂಗಡಗಳ ಆಶ್ರಮ ಶಾಲೆಗಳು 
6) ಎನ್‌.ಜಿ.ಒ/ಸಂಸ್ಥೆಗಳಿಗೆ ಸವಲತ್ತುಗಳು (ಪರಿಶಿಷ್ಟ ಪಂಗಡಗಳು) 


7) ಎಸ್‌.ಸಿ/ಎಸ್‌.ಟಿ ದೌರ್ಜನ್ಯ ಆಕ್ಟ್‌/ರೂಲ್ಸ್‌ಗಳು 
8) ಎಸ್‌.ಸಿ/ಎಸ್‌.ಟಿ ಆಯೋಗದ ವಿಷಯಗಳು 
9) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟೀಯ ಆಯೋಗ ವಿಷಯಗಳು 


10) ಎಸ್‌.ಸಿ/ಎಸ್‌.ಟಿ ಕಲ್ಯಾಣ ಸಮಿತಿ ವಿಷಯಗಳು. 
11) ನ್ಯಾಯಮೂರ್ತಿ ಎ.ಜೆ. ಸದಾಶಿವ ವಿಚಾರಣಾ ಆಯೋಗ ವಿಷಯಗಳು. 


12) ವಿಧಾನ ಪರಿಷತ್‌/ವಿಧಾನಸಭೆಗೆ ಸಂಬಂಧಿಸಿದ ವಿಷಯಗಳು. 


13) ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಬೇರೆ ಜಾತಿಗಳನ್ನು ಸೇರ್ಪಡೆ ಮಾಡುವ ಬಗ್ಗೆ ಅಥವಾ ತೆಗೆದು ಹಾಕುವ ಬಗ್ಗೆ. 


೩೩೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





(ii) ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಧಾನಸಭೆ, ವಿಧಾನ ಪರಿಷತ್ತಿನ ಪಶ್ನೆಗಳು ಮತ್ತು ಭರವಸೆಗಳು, ಆಡಿಟ್‌ ವಿಷಯ, ಅರ್ಜಿಸಮಿತಿ 
ವಿಷಯ ಮತ್ತು ನ್ಯಾಯಾಲಯದ ವಿಷಯಗಳು. 
ಇ. ಸಮಾಜ ಕಲ್ಯಾಣ ಇಲಾಖೆ ಪತ್ರ ಸ್ವೀಕಾರ ಮತ್ತು ರವಾನೆ ಶಾಖೆ: 
1. ಸಮಾಜ ಕಲ್ಯಾಣ ಇಲಾಖೆ ಎಲ್ಲಾ ಟಪಾಲುಗಳನ್ನು ಮತ್ತು ಇತರೆ ಸ್ವೀಕೃತಿಗಳನ್ನು ಸ್ವೀಕರಿಸುವುದು ಹಾಗೂ ಇವುಗಳನ್ನು ಸಂಬಂಧಪಟ್ಟ ಶಾಖೆಗಳಿಗೆ 
ಗುರುತಿಸುವುದು. ಮತ್ತು ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಟಪಾಲುಗಳನ್ನು ಮತ್ತು ಸಂವಾರ್ತೆಗಳನ್ನು ಕಳುಹಿಸುವುದು. ಲೇಖನ ಸಾಮಾಗ್ರಿಗಳನ್ನು 
ಇಲಾಖೆ ಶಾಖೆಗಳಿಗೆ ವಿತರಿಸುವುದು. ವಿಧಾನ ಸಭೆ/ಎಧಾನ ಪರಿಷತ್ತಿನ ಪ್ರಶ್ನೆಗಳು, ಅರ್ಜಿಗಳು ಮತ್ತು ಭರವಸೆಗಳನ್ನು ಸಂಬಂಧ ಪಟ್ಟ ಶಾಖೆಗಳಿಗೆ 
ಏತರಿಸುವುದು/ವಾರ್ಷಿಕ ವರದಿ ತಯಾರಿಸುವಿಕೆ. ಎರಡಕ್ಕಿಂತ ಹೆಚ್ಚು ಶಾಖೆಗೆ ಸಂಬಂಧಿಸಿದ ವಿಧಾನ ಸಭೆ/ವಿಧಾನ ಪರಿಷತ್ತಿನ ಪ್ರಶ್ನೆಗಳು, ಅರ್ಜಿಗಳು 
ಮತ್ತು ಭರವಸೆಗಳನ್ನು ಸಂಬಂಧಪಟ್ಟ ಶಾಖೆಗಳಿಂದ ಉತ್ತರಗಳನ್ನು ಪಡೆದು ಕ್ರೋಢೀಕರಿಸಿ ಸಲ್ಲಿಸುವುದು. 
ಡಾ:ಬಿ.ಆರ್‌.ಅ೦ಬೇಡ್ಕರ್‌ ಅಭಿವೃದ್ದಿ ನಿಗಮದ ವಿಷಯಗಳು 
ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವಿಷಯಗಳು 
ಬಂಜಾರ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ವಿಷಯಗಳು 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಿಷಯಗಳು 
(i) ಅಧಿಕಾರಿಗಳ ಮತ್ತು ನೌಕರರ ಅಧಿಕಾರ ಮತ್ತು ಕರ್ತವ್ಯಗಳು:- 


ಆ » ಟಿ ಟಬ 





ಸಮಾಜ ಕಲ್ಯಾಣ ಇಲಾಖೆ ಎ-ಶಾಖಿ 





(i) ಶಾಖಾಧಿಕಾರಿ ವಿಷಯ ನಿರ್ವಾಹಕರು 
ಕಳುಹಿಸುವುದು.ಮತ್ತು ಶಾಖೆ 


ಸಿದ ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ 


ಸಲ್ಲಿ 
ಯ ಸಮಗ ಆಡಳಿತ ಮತ್ತು ವ್ಯವಸ್ಥೆ ನಿರ್ವಹಿಸುವುದು. 





(ii) ಹಿರಿಯ ಸಹಾಯಕರು-1 | "ಎ"ಗುಂಪಿನ ಅಧಿಕಾರಿಗಳಾದ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು.ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ 
ಇವರುಗಳ ಸೇವಾ ವಿಷಯಗಳು ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಪಕರಣಗಳು, 
ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಗೆ ಸಂಬಂಧಿಸಿದ ವಿಷಯಗಳು, ಪರಿಶಿಷ್ಟ 
ಜಾತಿ ಉಪಯೋಜನೆಗೆ ವಿಶೇಷ ಕೇಂದೀಯ ಸಹಾಯಧನ ವಿಷಯಗಳು, ಕೇಂದ್ರ ಪರಿಹಾರ ಸಮಿತಿಗೆ 
ಕುರಿತಾದ ಕಡತಗಳನ್ನು ನಿರ್ವಹಿಸುವುದು. 





(iii) ಸಹಾಯಕರು-1 ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸೇವಾ ವಿಷಯಗಳು, ಪರಿಶಿಷ್ಟ ಜಾತಿಯ 
ಸರ್ಕಾರಿ ಮತ್ತು ಖಾಸಗಿ ವಿದ್ಯಾರ್ಥಿ ನಿಲಯಗಳನ್ನು ಪಾರಂಭಿಸುವಿಕೆ, ಸ್ಥಳ ಬದಲಾವಣೆ ಮತ್ತು ರಾಜ್ಯ 
ಮತ್ತು ಕೇಂದ್ರ ಸರ್ಕಾರದ ಅನುದಾನದಿಂದ ಪ.ಜಾ. ವಿದ್ಯಾರ್ಥಿ ನಿಲಯಗಳ ಕಟ್ಟಡ ನಿರ್ಮಾಣ ಅದಕ್ಕೆ 
ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಹಾಗೂ ಪ.ಜಾತಿಯವರ ಅಭ್ಯುದಯಕ್ಕಾಗಿ ಇರುವ ಸ್ವಯಂಸೇವಾ 
ಸಂಸ್ಥೆಗಳ ಪಸ್ತಾವನೆಗಳನ್ನು ಅನುದಾನ ಬಿಡುಗಡೆಗಾಗಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸುವುದಕ್ಕೆ ಸಂಬಂಧಿಸಿದ 
ಕಡತಗಳನ್ನು ನಿರ್ವಹಿಸುವುದು. ಈ ವಿಷಯಗಳಿಗೆ ಸಂಬಂಧಿಸಿದ ನ್ಯಾಯಾಲಯ ಪಕರಣಗಳು, ಹಾಗೂ 
ವಿಧಾನಸಭೆ ಭರವಸೆಗಳ ಬಗ್ಗೆ ಇತ್ಯಾದಿ. 





(iv) ಸಹಾಯಕರು-2 ಸಿಷಡಿ-ಗುಂಪಿನ ನೌಕರರಿಗೆ ಸಂಬಂಧಿಸಿದಂತೆ ಸೇವಾ ವಿಷಯಗಳು, ಹಾಗೂ ಇವುಗಳಿಗೆ 
ಸಂಬಂಧಪಟ್ಟಂತೆ ನ್ಯಾಯಾಲಯದ ಪಕರಣಗಳು, ಅಂಬೇಡ್ಕರ್‌ ಭವನ ಮತ್ತು ಜಗಜೀವನರಾಂಭವನ 
ನಿರ್ಮಾಣ, ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ವೇತನ, ಶುಲ್ಕ ಪಾವತಿ, ಅನೈರ್ಮಲ್ಯ ವೃತ್ತಿಗಳಲ್ಲಿ ತೊಡಗಿದವರ 
ಮಕ್ಕಳಿಗೆ ಮೆಟಕ್‌ ಪೂರ್ವ/ಮೆಟ್ರಿಕ್‌ ನಂತರದ ವಿದ್ಯಾರ್ಥಿವೇತನ/ ವಿದ್ಯಾರ್ಥಿಗಳ ಗುಣಮಟ್ಟ 
ಉನ್ನತೀಕರಣ/ ತರಬೇತಿ ಹಾಗೂ ಸಂಬಂಧಪಟ್ಟ ಯೋಜನೆಗೆ ಸಂಬಂಧಿಸಿದ ವಿಷಯಗಳು 
ನಿರ್ವಹಿಸುವುದು. ಹಾಗೂ ಉನ್ನತ ವ್ಯಾಸಂಗಕ್ಕೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 
ನೀಡುವುದು. ವಿಧಾನ ಪರಿಷತ್ತು ಭರವಸೆಗಳ ಬಗ್ಗೆ ಇತ್ಯಾದಿ. 








(v) ಶೀಘಲಿಪಿಗಾರರು ಅಧೀನ ಕಾರ್ಯದರ್ಶಿಯವರಿಂದ ಉಕ್ತ ಲೇಖನ ಪಡೆಯುವುದು ಹಾಗೂ ಕಡತಗಳ ಹಾಗೂ ಪತಗಳ 
ಸ್ವೀಕೃತಿ ಚಲನವಲನ ಇಟ್ಟುಕೊಳ್ಳುವುದು 
(vi) ಬೆರಳಚ್ಚುಗಾರರು ಕಾರ್ಯವನ್ನು ಬೆರಳಚ್ಚು ಯಂತದ ಮೂಲಕ ನಿರ್ವಹಿಸುವುದು. ಶಾಖೆಗೆ ಸಂಬಂಧಿಸಿದ ಬೆರಳಚ್ಚು 


ಕಾರ್ಯವನ್ನು ನಿರ್ವಹಿಸುವುದು. 





(vi) | ಕಿರಿಯ ಸಹಾಯಕರು ಟಪಾಲುಗಳನ್ನು ಸ್ವೀಕರಿಸುವುದು, ಶಾಖಾ ದಿನಚರಿಯನ್ನು ನಿರ್ವಹಿಸುವುದು ಮತ್ತು ಸ್ವೀಕೃತಿಗಳನ್ನು 
ವಿಷಯ ನಿರ್ವಾಹಕರಿಗೆ ನೀಡುವುದು, ವಿಷಯವಾರು ರಿಜಿಸ್ಟರ್‌ಗಳಲ್ಲಿ ಸಂಬಂಧಪಟ್ಟ ಕಡತಗಳ 
ಚಲನವಲನವನ್ನು ಬರೆಯುವುದು ಮತ್ತು ಗಣಕಯಂತ್ರದಲ್ಲಿ ನಮೂದಿಸುವುದು. ಮುಕ್ತಾಯಗೊಳಿಸಲಾದ 
ಕಡತಗಳನ್ನು ರೆಕಾರ್ಡ್‌ ಶಾಖೆಗೆ ಕಳುಹಿಸುವುದು. 


(vii) | ದಲಾಯತ್‌ ಸಚಿವಾಲಯದ ಶಾಖೆಗಳಿಗೆ ಪತಗಳ/ಸ್ವೀಕೃತಿಗಳು ಸ್ಥಳೀಯ ಬಟವಾಡೆ/ ಕಡತಗಳನ್ನು ಸಂಬಂಧಪಟ್ಟ 
ಅಧಿಕಾರಿಗೆ ತಲುಪಿಸುವುದು/ಪಡೆದು ಶಾಖೆಗೆ ಒಪ್ಪಿಸುವುದು. ಕಡತಗಳನ್ನು ದಾಖಲೆಗೆ ಕಳುಹಿಸಲು 
ಹೊಲಿಗೆ ಹಾಕುವುದು. 




















ಭಾಗ ೪ಎ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೮೧ 








ಸಮಾಜ ಕಲ್ಯಾಣ ಇಲಾಖೆ ಬಿ-ಶಾಖೆ 


(i) ಶಾಖಾಧಿಕಾರಿ ವಿಷಯ ನಿರ್ವಾಹಕರು ಸಲ್ಲಿಸಿದ ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ 
ಕಳುಹಿಸುವುದು. ಮತ್ತು ಶಾಖೆಯ ಸಮಗ ಆಡಳಿತ ಮತ್ತು ವ್ಯವಸ್ಥೆ ನಿರ್ವಹಿಸುವುದು. 








(ii) ಹಿರಿಯ ಸಹಾಯಕರು 1. ಬ್ಯಾಕ್‌ಲಾಗ್‌ /ಮೀಸಲಾತಿ/ರೋಸ್ಟರ್‌ ಪದ್ದತಿಗೆ ಸಂಬಂಧಪಟ್ಟ ವಿಷಯಗಳು 
2. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟ ವಿಷಯಗಳು 

3. ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟ ವಿಷಯಗಳು 

4.ವಿಧಾನ ಪರಿಷತ್‌/ವಿಧಾನಸಭೆಗೆ ಸಂಬಂಧಿಸಿದ ವಿಷಯಗಳು. 





(iii) ಸಹಾಯಕರು-1 1. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿ/ಸೇವೆಗಳು 

2.ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದ ಕೇಂದ್ರ ಮತ್ತು ರಾಜ್ಯ ಯೋಜನೆಗಳು. 

3.ಪರಿಶಿಷ್ಟ ಪಂಗಡಗಳ ಹಾಸ್ಟೆಲ್‌ಗಳಿಗೆ ಸಂಬಂಧಿಸಿದ ವಿಷಯಗಳು. 

4.ಪರಿಶಿಷ್ಟ ಪಂಗಡಗಳ ಆಶ್ರಮ ಶಾಲೆಗಳು ಎನ್‌.ಜಿ.ಒ/ಸಂಸ್ಥೆಗಳಿಗೆ ಸವಲತ್ತುಗಳು (ಪರಿಶಿಷ್ಟ ಪಂಗಡಗಳು) 
5.ವಿಧಾನ ಪರಿಷತ್‌/ವಿಧಾನಸಭೆಗೆ ಸಂಬಂಧಿಸಿದ ವಿಷಯಗಳು. 





(iv) | ಸಹಾಯಕರು-2 1.ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹೆಸರನ್ನು ಪಟ್ಟಿಗೆ ಸೇರಿಸುವ ಬಗ್ಗೆ. 
2.ಎಸ್‌.ಸಿ/ಎಸ್‌.ಟಿ ಆಯೋಗದ ವಿಷಯಗಳು 

3.ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ವಿಷಯಗಳು 

4.ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ವಿಷಯಗಳು 
5.ಎಸ್‌.ಸಿ/ಎಸ್‌.ಟಿ ಕಲ್ಯಾಣ ಸಮಿತಿ ವಿಷಯಗಳು. 

6.ನ್ಯಾಯಮೂರ್ತಿ ಎ.ಜೆ. ಸದಾಶಿವ ವಿಚಾರಣಾ ಆಯೋಗ ವಿಷಯಗಳು. 
7.ವಿಧಾನ ಪರಿಷತ್‌/ವಿಧಾನಸಭೆಗೆ ಸಂಬಂಧಿಸಿದ ವಿಷಯಗಳು. 





(೪) ಸಹಾಯಕರು-3 1, ಎಸ್‌.ಸಿ/ಎಸ್‌.ಟಿ ದೌರ್ಜನ್ಯ ಪ್ರಕರಣಗಳು 

2.ಎಸ್‌.ಸಿ/ಎಸ್‌.ಟಿ ದೌರ್ಜನ್ಯ ಆಕ್ಟ್‌/ರೂಲ್ಸ್‌ಗಳು 

3. ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟ ವಿಷಯಗಳು 

4.ವಿಧಾನ ಪರಿಷತ್‌/ವಿಧಾನಸಭೆಗೆ ಸಂಬಂಧಿಸಿದ ವಿಷಯಗಳು 

(vi) | ಕಿರಿಯ ಸಹಾಯಕರು ಟಪಾಲುಗಳನ್ನು ಸ್ವೀಕರಿಸುವುದು, ದಿನಚರಿಯನ್ನು ನಿರ್ವಹಿಸುವುದು ಮತ್ತು ಸ್ಟೀಕೃತಿಗಳನ್ನು ವಿಷಯ 


ನಿರ್ವಾಹಕರಿಗೆ ನೀಡುವುದು, ವಿಷಯವಾರು ರಿಜಿಸ್ಟರ್‌ಗಳಲ್ಲಿ ಸಂಬಂಧಪಟ್ಟ ಕಡತಗಳ ಚಲನವಲನಗಳನ್ನು 
ಬರೆಯುವುದು, ಮುಕ್ತಾಯಗೊಳಿಸಲಾದ ಕಡತಗಳನ್ನು ರೆಕಾರ್ಡ್‌ ಶಾಖೆಗೆ ಕಳುಹಿಸುವುದು. 








(vii) ಬೆರಳಚ್ಚುಗಾರರು ಕಾರ್ಯವನ್ನು ಬೆರಳಚ್ಚು ಯಂತದ ಮೂಲಕ ನಿರ್ವಹಿಸುವುದು. 

ಶಾಖೆಗೆ ಸಂಬಂಧಿಸಿದ ಬೆರಳಚ್ಚು ಕಾರ್ಯವನ್ನು ನಿರ್ವಹಿಸುವುದು. 

ಸಮಾಜ ಕಲ್ಯಾಣ ಇಲಾಖಿ ಸ್ವೀಕೃತಿ ಮತ್ತು ರವಾನೆ ಶಾಖೆ/ಸಮನ್ಹಯ ಶಾಖೆ/ಸಿ ಶಾಖೆ 

(i) ಶಾಖಾಧಿಕಾರಿ ವಿಷಯ ನಿರ್ವಾಹಕರು ಸಲ್ಲಿಸಿದ ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ 
ಕಳುಹಿಸುವುದು. ಸಮಾಜ ಕಲ್ಯಾಣ ಇಲಾಖೆ ಎಲ್ಲಾ ಟಪಾಲುಗಳನ್ನು ಮತ್ತು ಇತರೆ ಸ್ವೀಕೃತಿಗಳನ್ನು 
ಸ್ವೀಕರಿಸುವುದು ಹಾಗೂ ಇವು ಗಳನ್ನು ಸಂಬಂದಪಟ್ಟ ಶಾಖೆಗಳಿಗೆ ಗುರುತಿಸುವುದು ಮತ್ತು ಬೇರೆ 
ಇಲಾಖೆಗಳಿಗೆ ಸಂಬಂಧಪಟ್ಟ ಟಪಾಲುಗಳನ್ನು ಮತ್ತು ಸಂವಾರ್ತೆಗಳನ್ನು ಕಳುಹಿಸುವುದು. ಲೇಖನ 
ಸಾಮಾಗಿಗಳನ್ನು ಇಲಾಖೆ ಶಾಖೆಗಳಿಗೆ ವಿತರಿಸುವುದು. ವಿಧಾನಸಭೆ/ವಿಧಾನ ಪರಿಷತ್ತಿನ ಪಶ್ನೆಗಳು 
ಅರ್ಜಿಗಳು ಮತ್ತು ಭರವಸೆಗಳನ್ನು ಶಾಖೆಗಳಿಗೆ ವಿತರಿಸುವುದು. 


(ii) ಹಿರಿಯ ಸಹಾಯಕರು ಬಂಜಾರ ತಾಂಡ ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ 
ವಿಷಯಗಳು ಇವುಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು ಹಾಗೂ ಕರ್ನಾಟಕ ವಿಧಾನ 
ಸಭೆ/ಪರಿಷತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದ ವಿಷಯಗಳು, ಮಾಹಿತಿ ಹಕ್ಕು ಆಯೋಗ, ಸಕಾಲಕ್ಕೆ 
ಸಂಬಂಧಿಸಿದ ಮತ್ತು ಮೇಲಾಧಿಕಾರಿಗಳು ಆಜ್ಞಾಪಿಸಿದ ಇತರ ಕೆಲಸದ ನಿರ್ವಹಣೆ 














(iii) ಸಹಾಯಕರು-1 ಸಮಾಜ ಕಲ್ಯಾಣ ಇಲಾಖೆ ಎಂ.ಎಂ.ಆರ್‌ ಸಭೆ/ಸಿಆಸುಇ ಪತ್ರ ಆರ್ಥಿಕ ಇಲಾಖೆ ಹೊರತುಪಡಿಸಿದ ಇತರ 
ಇಲಾಖೆಗಳ ಸಭೆಗಳು ಹಾಗೂ ಇತರ ವಿಷಯಗಳು, ಕರ್ನಾಟಕ ವಿಧಾನಸಭೆ/ವಿಧಾನಪರಿಷತ್‌ 
ಪಶ್ಚೆ/ಗಮನ ಸೆಳೆಯುವ ಸೂಚನೆ, ಇತ್ಯಾದಿ ವಿತರಣೆ. ಸರ್ಕಾರಿ ಮುದಣಾಲಯದಿಂದ ಲೇಖನ ಸಾಮಗ್ರಿ 
ಗಳನ್ನು ತರುವುದು/ ಶಾಖೆಗಳಿಗೆ ವಿತರಿಸುವುದು ಹಾಗೂ ಕಡತವನ್ನು ನಿರ್ವಹಿಸುವುದು. ಸಚಿವರ 
ಕಾರ್ಯದರ್ಶಿಯವರ ಪ್ರವಾಸ/ಪ್ರವಾಸ ವರದಿಗೆ ಸಂಬಂಧಿಸಿದ ವಿಷಯಗಳು, ಸಾರ್ವಜನಿಕ 

















೩೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 








ಕುಂದುಕೊರತೆ/ಜನಸ್ಪಂದನಾ ಕಾರ್ಯಕಮದ ವಿಷಯಗಳು/ ಮುಖ್ಯ ಮಂತ್ರಿಯವರ ಜನತಾ ದರ್ಶನದ 
ಅರ್ಜಿಗಳು, ರಾಜ್ಯಪಾಲರ ಕಛೇರಿಯಿಂದ ಬಂದ ಅರ್ಜಿಗಳ ವಿಲೇವಾರಿ ವಿಷಯಗಳು, ಕಡತ/ಪತ್ರ 
ವಿಲೇವಾರಿ ಸಂಬಂಧಿಸಿದ ಹಾಗೂ ಸರ್ಕಾರದ ಪಧಾನ ಕಾರ್ಯದರ್ಶಿ/ಕಾರ್ಯದರ್ಶಿಗಳ ಮಾಸಿಕ 
ಸಭೆ.ಅನುಸರಣಾ ವರದಿ, ಪಾದೇಶಿಕ ಅಸಮತೋಲನ(ನಂಜುಂಡಪ್ಪ ವರದಿ), ಅಧೀನ ಕಾರ್ಯದರ್ಶಿ/ 
ಶಾಖಾಧಿಕಾರಿಗಳು ನಿರ್ದೇಶಿಸಿದ ಇತರ ಯಾವುದೇ ವಿಷಯಗಳು. 


ಭಾರತ ಸರ್ಕಾರದಲ್ಲಿ ಬಾಕಿ ಇರುವ ರಾಜ್ಯ ಸರ್ಕಾರದ ಪಕರಣಗಳಿಗೆ ಸಂಬಂಧಿಸಿದ ವಿಷಯಗಳು. 
ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವಿಷಯಗಳು, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ 
ವಿಷಯ ಹಾಗೂ ಕರ್ನಾಟಕ ವಿಧಾನ ಸಭೆ-ಪರಿಷತ್‌ ಭರವಸೆಗಳ ಹಂಚಿಕೆ/ಅನುಸರಣಾ ವರದಿ. ವಿಧಾನ 
ಮಂಡಲದ ವಿವಿಧ ಸಮಿತಿ ಸಭೆ ಹಾಗೂ ಸಭೆಗೆ ಮಾಹಿತಿ ಒದಗಿಸುವುದು. ರಾಜ್ಯ ಹಾಗೂ ಕೇಂದ್ರ 
ಮಾಹಿತಿ ಪಡೆಯಲು ಹಕ್ಕು ನಿಯಮಕ್ಕೆ ಸಂಬಂಧಿಸಿದ ವಿಷಯಗಳು, ಸಿಆಸುಇ/ಆರ್ಥಿಕ ಇಲಾಖೆಗಳಿಗೆ 
ಸಂಬಂಧಿಸಿದ ವಿಷಯಗಳು/ ಮಾಹಿತಿ ಕೋಢೀಕರಣ. ಶಾಖೆಗಳು ನಿರ್ವಹಿಸದ ಕೇಂದ್ರ ಸರ್ಕಾರ/ಇತರೆ 
ರಾಜ್ಯ ಸರ್ಕಾರಗಳ ವಿಷಯಗಳು, ಹಾಗೂ ವಿತರಿಸುವುದು ಸಂಬಂಧಿಸಿದ ದಾಖಲೆ ನಿರ್ವಹಿಸುವುದು 
ಅಧೀನ ಕಾರ್ಯದರ್ಶಿ, ಶಾಖಾಧಿಕಾರಿ ಭಾಷಣದ ಮೇಲೆ ಕೈಗೊಂಡ ಕಮದ ಬಗ್ಗೆ ಅನುಸರಣಾ ವರದಿ 
ತಯಾರಿಸುವುದು,ವಾರ್ಷಿಕ ವರದಿ ತಯಾರಿಕೆಮಾನವ ಹಕ್ಕುಗಳ ಆಯೋಗದ ವಿಷಯಗಳು, ಸರ್ಕಾರಿ 
ಮುದಣಾಲಯ ಸರಬರಾಜು ಮಾಡುವ ಲೇಖನ ಸಾಮಾಗಿ ಹೊರತುಪಡಿಸಿ ಉಳಿದ ಲೇಖನ 
ಪೀಠೋಪಕರಣಗಳನ್ನು ಖರೀದಿಸುವುದು ನಿರ್ದೇಶಿಸಿದ ಇತರ ಯಾವುದೇ ವಿಷಯಗಳು. 


(iv) ಸಹಾಯಕರು-2 ರಾಜ್ಯಪಾಲರ ಭಾಷಣಕ್ಕೆ ಮಾಹಿತಿ ಒದಗಿಸುವುದು, ಭರವಸೆಗಳಿಗೆ ಉತ್ತರ ಒದಗಿಸುವುದು, ಕರ್ನಾಟಕ 
ವಿಧಾನಸಭೆ/ವಿಧಾನಪರಿಷತ್‌ ಪಶ್ನೆ/ಗಮನ ಸೆಳೆಯುವ ಸೂಚನೆ ಇತ್ಯಾದಿಗಳು, ಮಾಹಿತಿ ಹಕ್ಕು 
ಅಧಿನಿಯಮದ ವಾರ್ಷಿಕ ವರದಿ ತಯಾರಿಸುವುದು. ಸಾರ್ವಜನಿಕ ಕುಂದುಕೊರತೆ/ಜನಸ್ಪಂದನಾ 
ಕಾರ್ಯಕಮದ ವಿಷಯಗಳು/ ಮುಖ್ಯ ಮಂತಿಯವರ ಜನತಾ ದರ್ಶನದ ಅರ್ಜಿಗಳು, ರಾಜ್ಯಪಾಲರ 
ಕಛೇರಿಯಿಂದ ಬಂದ ಅರ್ಜಿಗಳ ವಿಲೇವಾರಿ ವಿಷಯಗಳು, ಅಧೀನ ಕಾರ್ಯದರ್ಶಿ/ ಶಾಖಾಧಿಕಾರಿಗಳು 
ನಿರ್ದೇಶಿಸಿದ ಇತರ ಯಾವುದೇ ವಿಷಯಗಳು. 


(V) ಸಹಾಯಕರು-3 ಡಾ:ಬಿ.ಆರ್‌.ಅ೦ಬೇಡ್ಕರ್‌ ಅಭಿವೃದ್ದಿ ನಿಗಮ ಮತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ 
ಅಭಿವೃದ್ದಿ ನಿಗಮ ಹಾಗೂ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ಇವುಗಳಿಗೆ 
ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು ಹಾಗೂ ಕರ್ನಾಟಕ ವಿಧಾನ ಸಭೆ/ಪರಿಷತ್ತಿನ ಅಧಿವೇಶನಕ್ಕೆ 
ಸಂಬಂಧಿಸಿದ ವಿಷಯಗಳು, ಮಾಹಿತಿ ಹಕ್ಕು ಆಯೋಗ, ಸಕಾಲಕ್ಕೆ ಸಂಬಂಧಿಸಿದ ಮತ್ತು 
ಮೇಲಾಧಿಕಾರಿಗಳು ಆಜ್ಞಾಪಿಸಿದ ಇತರ ಕೆಲಸದ ನಿರ್ವಹಣೆ 

(vi) | ಕಿರಿಯ ಸಹಾಯಕ-1 ಟಪಾಲುಗಳನ್ನು ಸ್ವೀಕರಿಸುವುದು, ಶಾಖಾ ದಿನಚರಿಯನ್ನು ನಿರ್ವಹಿಸುವುದು ಮತ್ತು ಸ್ವೀಕೃತಿಗಳನ್ನು 
ವಿಷಯ ನಿರ್ವಾಹಕರಿಗೆ ನೀಡುವುದು, ವಿಷಯವಾರು  ರಿಜಿಸ್ಪರ್‌ಗಳಲ್ಲಿ ಸಂಬಂಧಪಟ್ಟ ಕಡತಗಳ 
ಚಲನವಲನವನ್ನು ಬರೆಯುವುದು, ಮುಕ್ತಾಯಗೊಳಿಸಲಾದ ಕಡತಗಳನ್ನು ರೆಕಾರ್ಡ್‌ ಶಾಖೆಗೆ 
ಕಳುಹಿಸುವುದು. 


(vii) | ಕಿರಿಯ ಸಹಾಯಕ-2 ಸಮಾಜ ಕಲ್ಯಾಣ ಇಲಾಖೆಯ ಬೇರೆ ಇಲಾಖೆಗಳಿಗೆ ಟಪಾಲುಗಳನ್ನು ಮತ್ತು ಸಂವಾರ್ತೆಗಳನ್ನು 
ಕಳುಹಿಸುವುದು. ಹಾಗೂ ಶುದ್ಧ ಪತಿಗಳನ್ನ ತಾಳೆ ಮಾಡುವಾಗ ಸಹಾಯಕರಿಗೆ ಸಹಕರಿಸುವುದು. 

















Vii) | ಕಿರಿಯ ಸಹಾಯಕ-3 ಖಾಲಿ ಇದೆ 


(ix) ಶೀಘಲಿಪಿಗಾರರು ಅಧೀನ ಕಾರ್ಯದರ್ಶಿಯವರಿಂದ ಉಕ್ತ ಲೇಖನ ಪಡೆಯುವುದು ಹಾಗೂ ಕಡತಗಳ ಹಾಗೂ ಪತಗಳ 
ಸ್ವೀಕೃತಿ ಚಲನವಲನ ಇಟ್ಟುಕೊಳ್ಳುವುದು 











(x) ಬೆರಳಚ್ಚುಗಾರರು ಬೆರಳಚ್ಚು ಕಾರ್ಯವನ್ನು ಬೆರಳಚ್ಚು ಗಣಕಯಂತದ ಮೂಲಕ ನಿರ್ವಹಿಸುವುದು ಮತ್ತು ಬೆರಳಚ್ಚು 
ಮಾಡಿದ ಪತಿಗಳನ್ನು ತಾಳೆ ಮಾಡಲು ಸಹಕರಿಸುವುದು. 

00 | ದಲಾಯತ್‌/ ಕಛೇರಿಯನ್ನು ಅಚ್ಚುಕಟ್ಟಾಗಿ ಮತ್ತು ಶುಚಿಯಾಗಿ ಇಡುವುದು. ಸಚಿವಾಲಯ ಕೈಪಿಡಿಯಲ್ಲಿನ 

ಜಮೇದಾರ್‌ ಸೂಚನೆಗಳಂತೆ ಕಡತಗಳನ್ನು/ಸ್ವೀಕೃತಿಗಳನ್ನು ಇತರೆ ಶಾಖೆ/ಇಲಾಖೆ/ ಸಾಮಾನ್ಯ ರವಾನೆ ಶಾಖೆ/ಅಂಚೆ 


ಕಛೇರಿಗೆ ತಲುಪಿಸುವುದು. ಶಾಖೆಯ ಕಿರಿಯ ಸಹಾಯಕರ ಕೆಲಸದಲ್ಲಿ ನೆರವಾಗುವುದು. ಅಧೀನ 
ಕಾರ್ಯದರ್ಶಿ/ ಶಾಖಾಧಿಕಾರಿಯವರ ಸೂಚನೆಯಂತೆ ಕೆಲಸ ನಿರ್ವಹಿಸುವುದು. 


(i) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಮಾರ್ಗ ಒಳಗೊಂಡಂತೆ ನಿರ್ಣಯ ಕೈಗೊಳ್ಳುವ ಪಕಿಯೆಯಲ್ಲಿ ಅನುಸರಿಸುವ ಕಾರ್ಯವಿಧಾನ ಸಮಾಜ 
ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳು/ನೌಕರರು, ಕರ್ನಾಟಕ ಸರ್ಕಾರಸಚಿವಾಲಯ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಈ ಕೆಳಕಾಣಿಸಿದಂತೆ 
ಕಾರ್ಯನಿರ್ವಹಿಸುವರು. 




















ವಿಷಯ ಸ್ವೀಕೃತಿಯಲ್ಲಿನ ಪಸ್ತಾವನೆಯ ಬಗ್ಗೆ ಹೊಸ ಕಡತತೆರೆಯುವುದು ಹಾಗೂ ಚಾಲ್ತಿಯಲ್ಲಿರುವ ಕಡತದಲ್ಲಿ ಸ್ವೀಕೃತಿಯನ್ನು ಹಾಕಿ 
ನಿರ್ವಾಹಕ ನಿಯಮಾನುಸಾರ ಪರಿಶೀಲಿಸಿ ಶಾಖಾಧಿಕಾರಿಯವರಿಗೆ ಕಡತ ಮಂಡಿಸುವುದು. 














ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೮೩ 








ಶಾಖಾಧಿಕಾರಿ ಸುಸಂಗತ ಸಕಲ ಅಂಶಗಳೊಂದಿಗೆ ಪಸ್ತಾವನೆಯನ್ನು ಸಚೆವಾಲಯದ ಕೈಪಿಡಿಯಲ್ಲಿ ತಿಳಿಸಿರುವಂತೆ ಪರಿಶೀಲಿಸಿ 
ತೆಗೆದುಕೊಳ್ಳಬಹುದಾದ ಕಮದ ಬಗ್ಗೆ ತಿಳಿಸಿ ಅಧೀನ ಕಾರ್ಯದರ್ಶಿಗಳಿಗೆ ಕಡತವನ್ನು ಮಂಡಿಸುವುದು. 





ಅಧೀನ ಪಸ್ತಾವಿಕ ಅನುಕಮದ ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ ಅಧಿನಿಯಮಗಳಾನುಸಾರವಾಗಿ 
ಕಾರ್ಯದರ್ಶಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವ ಪತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳುವುದು. 





ಜಂಟಿ/ ಉಪ ಪಕರಣವನ್ನು ಎಲ್ಲಾ ದೃಷ್ಟಿಯಿಂದ ವಿಮರ್ಶೆ ಮಾಡುವುದು ಮತ್ತು ಪರಿಶೀಲನೆಯಲ್ಲಿರುವ ಪಸ್ತುತ ವಿಷಯದಲ್ಲಿ ಅಂತಿಮವಾಗಿ 
ಕಾರ್ಯದರ್ಶಿ ಅಳವಡಿಸ ಬಹುದಾದ ಹಾಗೂ ಅನುಕಮದ ಕುರಿತು ಕಡತವನ್ನು ಪಧಾನ ಕಾರ್ಯದರ್ಶಿಗಳ ಅನುಮೋದನೆಗಾಗಿ ಮಂಡಿಸುವುದು 
ಅಥವ ಪತ್ಕಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳುವುದು. 








ಆಂತರಿಕ ಸಮಾಜ ಕಲ್ಯಾಣ ಇಲಾಖೆಯ ಆಂತರಿಕ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ, ಆಯವ್ಯಯದಲ್ಲಿ ಒದಗಿಸಲಾಗಿರುವ ಅನುದಾನಕ್ಕೆ 
ಆರ್ಥಿಕ ಒಳಪಟ್ಟಂತೆ ಪಸ್ತಾವನೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ತಮ್ಮ ಸಲಹೆ/ಅಭಿಪಾಯ ಹಾಗೂ ಸಹಮತಿಯನ್ನು ನೀಡುವರು. 
ಸಲಹೆಗಾರರು 

ಸರ್ಕಾರದ ಪತ್ಕಾಯೋಜಿಸಿದ ಅಧಿಕಾರದನ್ವಯ ಪಸ್ತಾವನೆಯ ಬಗ್ಗೆ ಕೈಗೊಳ್ಳಬೇಕಾದ ಅನುಕಮದ ಕುರಿತು ನಿರ್ಣಯಿಸುವುದು ಮತ್ತು 
ಪಧಾನ ಅವಶ್ಯಕತೆಯಿದ್ದಲ್ಲಿ ಅಂತಿಮ ಆದೇಶಕ್ಕಾಗಿ ಇಲಾಖಾ ಸಚಿವರಿಗೆ ಕಡತವನ್ನು ಮಂಡಿಸುವುದು 

ಕಾರ್ಯದರ್ಶಿ 











0) ಪ್ರಕಾರ್ಯಗಳ ನಿರ್ವಹಣೆಗೆ ಅಳವಡಿಸಿಕೊಂಡಿರುವ ಸೂತಗಳು ದಲಾಯತ್‌:ಅವರಿಗೆ ವಹಿಸಿರುವ ಕೆಲಸಗಳನ್ನು ಆಯಾಯ ದಿನದಂದೇ 
ಕಾರ್ಯವನ್ನು ನಿರ್ವಹಿಸಿರುವುದು.ಕಿರಿಯ ಸಹಾಯಕರು: ಅವರಿಗೆ ವಹಿಸಿರುವ ಕೆಲಸಗಳನ್ನು ಆಯಾ ದಿನದಂದು ನಿರ್ವಹಿಸುವುದು. ಸ್ವೀಕೃತಿ ಹಾಗೂ 
ಕಡತಗಳನ್ನು ಸಂಬಂಧಪಟ್ಟವರಿಗೆ ಅಂದೇ ವಿತರಿಸುವುದು. ಕಡತ/ಸ್ವೀಕೃತಿಗಳ ಚಲನವಲನ ದಾಖಲಿಸುವುದು. 


ವಿಷಯ ನಿರ್ವಾಹಕರು: ಕರ್ನಾಟಕ ಸರ್ಕಾರ ಸಚಿವಾಲಯದ ಕೈಪಿಡಿಯಂತೆ ಕಡತ/ಸ್ವೀಕೃತಿಗಳನ್ನು ಪರಿಶೀಲಿಸಿ ಮಂಡಿಸುವುದು. 
ಶಾಖಾಧಿಕಾರಿ 

ಅಧೀನ ಕಾರ್ಯದರ್ಶಿ ಆದ್ಯತೆಯ ಮೇಲೆ ಕಾರ್ಯಗಳನ್ನು ನಿರ್ವಹಿಸುವುದು 

ಅಪರ/ಜಂಟಿ/ಉಪ ಕಾರ್ಯದರ್ಶಿ 

ಪಧಾನ ಕಾರ್ಯದರ್ಶಿ, 


ಳು ಇಲಾಖೆಯಲ್ಲಿನ ನೌಕರರು ಪಕಾರ್ಯಗಳ ನಿರ್ವಹಣೆಗೆ ನಡೆಸುತ್ತಿರುವ ಇಲಾಖೆಯಲ್ಲಿರುವ/ ಇಲಾಖೆಯ ಅಧೀನದಲ್ಲಿರುವ ನಿಯಮಗಳು 
ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು 


() ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ 

(2) ಕರ್ನಾಟಕ ಸರ್ಕಾರ ವ್ಯವಹಾರಗಳ ನಿರ್ವಹಣೆ ನಿಯಮಗಳು 

(3) ಕರ್ನಾಟಕ ಸರ್ಕಾರದ (ವಿಷಯ ಹಂಚಿಕೆ)ನಿಯಮಗಳು 1977 

(4) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 

(5) ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ, (ನಿಯಂತಣ ಮತ್ತು ಅಪೀಲು ನಿಯಮಗಳು) 

(6) ಕರ್ನಾಟಕ ಆರ್ಥಿಕ ಸಂಹಿತೆ 

(7) ಕರ್ನಾಟಕ ಖಜಾನೆ ಸಂಹಿತೆ 

(8) ಕರ್ನಾಟಕ ಅನುಸೂಚಿತ ಜಾತಿಗಳು/ಅನುಸೂಚಿತ ಬುಡಕಟ್ಟುಗಳು (ನೇಮಕಾತಿ ಮುಂತಾದವುಗಳ ಮೀಸಲಾತಿ) ಅಧಿನಿಯಮ 
v) ಇಲಾಖೆಯು ಹೊಂದಿರುವ ಅಥವಾ ಇಲಾಖೆಯ ಸ್ವಾದೀನದಲ್ಲಿರುವ ದಸ್ತಾವೇಜುಗಳ ಪವರ್ಗಗಳ ಪಟ್ಟ ಇತರೆ ದಾಖಲೆಗಳ ಪಟ್ಟ 


vi) ಕಾರ್ಯನೀತಿಯನ್ನು ರೂಪಿಸಲು ಅಥವಾ ಅನುಷ್ಟಾನಗೊಳಿಸುವ ಬಗ್ಗೆ ಜನ ಪತಿನಿಧಿಗಳ ಜೊತೆ ಸಮಾಲೋಚಿಸಲು ಅಥವಾ ಪಾತಿನಿಧ್ಯಕ್ಕೆ ಇರುವ 
ವ್ಯವಸ್ಥೆಗಳ ವಿವರಗಳು 
ಬಿ ಶಾಖೆ:- 

ಪರಿಶಿಷ್ಟ ಜಾತಿ:ಪರಿಶಿಷ್ಟ ಪಂಗಡದವರಿಗೆ ಮೀಸಲಿರಿಸಿದ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ತು೦ಬುವುದನ್ನು ಪರಿಶೀಲಿಸಿ ಸೂಚನೆಗಳನ್ನು ನೀಡಲು 
ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿದ್ದು, ಆಡಳಿತ ವ್ಯವಸ್ಥೆಯಲ್ಲಿ ಸಲಹೆ/ಸೂಚನೆ ನೀಡಲು ರಚಿಸಲಾಗಿದೆ. ಸದರಿ ಸಮಿತಿ ಸಭೆಗಳಿಗೆ 
ಸಾರ್ವಜನಿಕ ಪವೇಶ ಅಥವಾ ಸಭೆಯ ನಡವಳಿಗಳು, ಸಾರ್ವಜನಿಕರಿಗೆ ಮುಕ್ತವಾಗಿರುವುದಿಲ್ಲ. 

ಪರಿಶಿಷ್ಟ ಜಾತಿ:ಪರಿಶಿಷ್ಟ ವರ್ಗಗಳ (ದೌರ್ಜನ್ಯ ಪತಿಬಂಧ) ಅಧಿನಿಯಮದಡಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯಮಟ್ಟದ 
ಜಾಗೃತ ಮತ್ತು ಉಸ್ತವಾರಿ ಸಮಿತಿಯನ್ನು ರಚಿಸಲಾಗಿದೆ. ಸದರಿ ಸಮಿತಿ ಸಭೆಗಳಿಗೆ ಸಾರ್ವಜನಿಕ ಪವೇಶ ಅಥವಾ ಸಭೆಯ ನಡವಳಿಗಳು, ಸಾರ್ವಜನಿಕರಿಗೆ 
ಮುಕ್ತವಾಗಿರುವುದಿಲ್ಲ. 





೩೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಕಾರ್ಯದರ್ಶಿಯವರ ಆಪ್ತಶಾಖೆ: 













































































ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 

ಕ.ಸ ದೂರವಾಣಿ ಸಂಖ್ಯೆ 

ನ (ಶೀ/ಶೀಮತಿ) 

1. ಶೀ ಇ ವೆಂಕಟಯ್ಯ 22034567 
ಸರ್ಕಾರದ ಪಧಾನ ಕಾರ್ಯದರ್ಶಿ 22034589 
ಸಮಾಜ ಕಲ್ಯಾಣ ಇಲಾಖೆ, ಕೊಠಡಿ ಸಂಖ್ಯೆ:232 
2ನೇ ಮಹಡಿ,ವಿಕಾಸಸೌಧ, ಬೆಂಗಳೂರು-560 001 

2 ಶ್ರೀಮತಿ ಆರ್‌.ಪಿ.ಗಾಯಿತ್ರಿದೇವಿ 22034567 
ಪಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಗೇಡ್‌-2 

3 ಶೀಮತಿ ಎನ್‌.ನಿರ್ಮಲ 22034567 
ಶೀಘಲಿಪಿಗಾರ್ತಿ 

4 ಶೀ. ಜಿ.ವೆಂಕಟಪ್ಪ 22034567 
ಹಿರಿಯ ವಾಹನ ಚಾಲಕರು 

5 ಸತ್ಯಪ್ರೇಮ 22034567 
ಜಮೇದಾರ್‌ 

6 ಶೀ. ಪಿ.ಕೃಷ್ಣ 22034567 
ದಲಾಯತ್‌ 

ಸರ್ಕಾರದ ಉಪ ಕಾರ್ಯದರ್ಶಿರವರ ಆಪ್ತ ಶಾಖೆ 
ಕ್ರ ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ ದೂರವಾಣಿ 
ಸಂ | (ಶೀ/ಶೀಮತಿ) ಸಂಖ್ಯೆ 
1. ಶೀ. ಆರ್‌.ಲೀಲಾವತಿ 22034608 
ಸರ್ಕಾರದ ಉಪ ಕಾರ್ಯದರ್ಶಿ-।, 
ಸಮಾಜ ಕಲ್ಯಾಣ ಇಲಾಖೆ, ಕೊಠಡಿ ಸಂಖ್ಯೆ:229, 
2ನೇ ಮಹಡಿ,ವಿಕಾಸಸೌಧ, ಬೆಂಗಳೂರು-560 001 
2 ಖಾಲಿ ಇದೆ 22034607 
ಶೀಘಲಿಪಿಗಾರ್ತಿ, ಉ.ಕಾ.-1 ರವರ ಆಪ್ತ ಶಾಖೆ 
3 ಶೀ ರಂಗಪ್ಪ 22034607 
ಕಿರಿಯ ಸಹಾಯಕ, ಉ.ಕಾ.-! ರವರ ಆಪ್ತ ಶಾಖೆ 
4 ಶೀಮತಿ ಪುಷ್ಪಾ 22034607 
ದಲಾಯತ್‌ (ಅನ್ಯ ಕರ್ತವ್ಯದ ಮೇಲೆ) 
ಸಮಾಜ ಕಲ್ಯಾಣ ಇಲಾಖೆ -ಎ ಶಾಖೆ 
ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 
ಕಸ ದೂರವಾಣಿ ಸಂಖ್ಯೆ 
ಸ್‌ (ಶೀ/ಶೀಮತಿ) 

1. ಶೀ.ಎನ್‌.ನರಸಿಂಹಮೂರ್ತಿ 22034594 

ಸರ್ಕಾರದ ಅಧೀನ ಕಾರ್ಯದರ್ಶಿ-1 

2; ಖಾಲಿ ಇದೆ. 22034594 

ಶೀಘಲಿಪಿಗಾರ್ತಿ 

3. ಆರ್‌. ಭಾಸ್ಕರ್‌ 22034596 

ಶಾಖಾಧಿಕಾರಿ, 

4. ಶ್ರೀನಿಧಿ.ಎ, ಹಿರಿಯ ಸಹಾಯಕ-1 22034596 

















ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


೩೩೮೫ 






































ಸರ್ಕಾರದ ಉಪ ಕಾರ್ಯದರ್ಶಿ-2 ರವರ ಆಪ್ತ ಶಾಖೆ 
































ಸಮಾಜ ಕಲ್ಯಾಣ ಆಲಾಖೆ- ಬಿ ಶಾಖೆ:- 
































ಹ ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ ಭು 

| (ಶೀ/ಶೀಮತಿ) 

5. ಬಿ. ವಿಜಯಮುನಿ 22034596 
ಸಹಾಯಕ-2 

6. | ಶ್ರೀ ಜಯಣ್ಣ ಎಂ.ಸಿ 22034596 
ಸಹಾಯಕರು-3 

7. ಶೀ ಬಿ.ಎ.ಕಮಾಲ್‌ ಅಲಿ ಪಾಶಾ, 22034596 
ಕಿರಿಯ ಸಹಾಯಕರು (ನಿಯೋಜನೆ ಮೇಲೆ) 

8. ವಿ.ರಜನಿ 22034596 
ಬೆರಳಚ್ಚುಗಾರರು 

9. ಖಾಲಿ ಇದೆ 22034596 
ದಲಾಯತ್‌ 

ಅಧಿಕಾರಿ/ನೌಕರರ ಹೆಸರು ಮತ್ತು ಹುದೆ 

ಕಸ ತ್ಸ ದೂರವಾಣಿ ಸಂಖ್ಯೆ 

ಇ (ಶೀ/ಶೀಮತಿ) 

1. ಶೀ. ನಂಜುಂಡಪ್ಪ 22281239 
ಸರ್ಕಾರದ ಉಪಕಾರ್ಯದರ್ಶಿ-2 22034604 
ಸಮಾಜ ಕಲ್ಯಾಣ ಇಲಾಖೆ ಕೊಠಡಿ ಸಂಖ್ಯೆ:229, 
2ನೇ ಮಹಡಿ,ವಿಕಾಸಸೌಧ, ಬೆಂಗಳೂರು-560 001 

2 ಶೀಮತಿ ಶೀದೇವಿ.ಎನ್‌ 22034606 
ಹಿರಿಯ ಶೀಘಲಿಪಿಗಾರ್ತಿ, ಉ.ಕಾ-2 ರವರ ಆಪ್ತ ಶಾಖೆ 

3 |ಖಾಲಿಣಇದೆ 22034606 
ಕಿರಿಯ ಸಹಾಯಕ, ಉ.ಕಾ-2 ರವರ ಆಪ್ತ ಶಾಖೆ 

4 |ಖಾಲಿ ಇದೆ 22034606 
ದಲಾಯತ್‌ 
ಕ. ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 

A ದೂರವಾಣಿ ಸಂಖ್ಯೆ 

ಸಂ (ಶೀ/ಶೀಮತಿ) 

1) ಶೀ.ಎನ್‌. ನರಸಿಂಹಮೂರ್ತಿ 22034592 
ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪು) 

2) ಖಾಲಿ ಇದೆ 22034597 
ಶಾಖಾಧಿಕಾರಿ 

3) ಶ್ರೀಮತಿ ವಿಮಲಮ್ಮ ಸಿ 22034597 
ಹಿರಿಯ ಸಹಾಯಕಿ 

4) ಶ್ರೀಮತಿ ಆನಂದಿ ಎಂ 22034597 
ಸಹಾಯಕಿ-1 

5) ಶೀಮತಿ ಸವಿತಾ ಎಂ.ಟಿ 22034597 
ಸಹಾಯಕಿ-2 

6) ಖಾಲಿ ಇದೆ 22034597 
ಶೀಘಲಿಪಿಗಾರ ಅ.ಕಾ-2 ರವರ ಆಪ್ತ ಸಹಾಯಕ 








ಭಾಗ ೪ಎ 



























































೩೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 

ಕ. ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 

ದೂರವಾಣಿ ಸಂಖ್ಯೆ 

ಸಂ (ಶೀ/ಶೀಮತಿ) 

7) ಸುಬ್ರಮಣಿ 22034597 
ಬೆರಳಚ್ಚುಗಾರರು 

8) ಗಂಗಮ್ಮ 22034597 
ದಲಾಯತ್‌ 

ಸಮಾಜ ಕಲ್ಯಾಣ ಆಲಾಖೆ- ಸ್ವೀಮರ/ಸಮನ್ವಯ/ಸಿ-ತಾಖೆ 

ಕ್ರ ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ ದೂರವಾಣಿ 

ಸಂ | (ಶೀ/ಶೀಮತಿ) ಸಂಖ್ಯೆ 

1) ಶ್ರೀಮತಿ ವಿ.ರತ್ನಮ್ಮ 22034599 
ಸರ್ಕಾರದ ಅಧೀನ ಕಾರ್ಯದರ್ಶಿ-3 

2) ಶೀ ಎಂ.ಮಂಜುನಾಥ್‌ 22034021 
ಶಾಖಾಧಿಕಾರಿ 

4) ಶ್ರೀ ಎಲ್‌. ಗಣೇಶ್‌ 22034021 
ಹಿರಿಯ ಸಹಾಯಕರು 

5) | ಶ್ರೀಮತಿ .ವಿಜಯಲಕ್ಷ್ಮ (೦೦೦) 22034021 
ಸಹಾಯಕಿ-1 

6) ಶೀಮತಿ ಜಿ.ಉಮಾ, 22034021 
ಸಹಾಯಕಿ-2 

7) ಖಾಲಿ ಇದೆ 22034021 
ಸಹಾಯಕಿ-3 

$) ಖಾಲಿ ಇದೆ 22034021 
ಕಿರಿಯ ಸಹಾಯಕ 

9) ಖಾಲಿ ಇದೆ 22034021 
ಕಿರಿಯ ಸಹಾಯಕ 

10) ಖಾಲಿ ಇದೆ 22034021 
ಬೆರಳಚ್ಚುಗಾರ್ತಿ 

11) ಶೀಮತಿ ಎ.ಜಯಮ್ಮ 22034021 
ದಲಾಯತ್‌ 

















2) ವಿನಿಮಯ/(ನಿಬಂಧನೆ)ಗಳಲ್ಲಿ ಉಪಬಂಧಿಸಿದಂತೆ, ಪರಿಹಾರ ಕಮವನ್ನು ಒಳಗೊಂಡಂತೆ, ಅಧಿಕಾರಿಗಳು ಮತ್ತು ನೌಕರರು ಪಡೆಯುತ್ತಿರುವ ಮಾಸಿಕ ವೇತನದ 


ವಿವರಗಳು:- 





La 


2೫ 
೦ 


ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 
(ಶೀ/ಶೀಮತಿ) 


ವೇತನ 





ಶೀ ಇ. ವೆಂಕಟಯ್ಯ 

ಸರ್ಕಾರದ ಪಧಾನ ಕಾರ್ಯದರ್ಶಿ 

ಸಮಾಜ ಕಲ್ಯಾಣ ಇಲಾಖೆ,ಕೊಠಡಿ ಸಂಖ್ಯೆ:232 
2ನೇ ಮಹಡಿ, ವಿಕಾಸಸೌಧ, ಬೆಂಗಳೂರು-560 001 


79,000 





ಶ್ರೀಮತಿ ಆರ್‌.ಪಿ.ಗಾಯಿತ್ರಿದೇವಿ 


ಪಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಗೇಡ್‌-2. 


43,200 











ಶೀಮತಿ ಎನ್‌.ನಿರ್ಮಲ 


ಶೀಘಲಿಪಿಗಾರ್ತಿ 


18,100 











೩೩೮೭ 





































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 
ಕ. ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 
ಪಃ ವೇತನ 
ಸಂ (ಶೀ/ಶೀಮತಿ) 
4 ಶೀ. ಜಿ.ವೆಂಕಟಪ್ಪ 16,400 
ಹಿರಿಯ ವಾಹನ ಚಾಲಕರು 
5 | ಶ್ರೀ. ಪಿ.ಕೃಷ್ಣ 15,250 
ಜಮೇದಾರ್‌ 
6 ಶೀಮತಿ ಸತ್ಯಪೇಮ 16,400 
ದಲಾಯತ್‌ 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ: 
ಕ. ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 
A ವೇತನ 
ಸಂ (ಶೀ/ಶೀಮತಿ) 
1. ಶೀಮತಿ ಆರ್‌.ಲೀಲಾವತಿ 40050-56550 
ಸರ್ಕಾರದ ಉಪ ಕಾರ್ಯದರ್ಶಿ-1 
ಸಮಾಜ ಕಲ್ಯಾಣ ಇಲಾಖೆ,ಕೊಠಡಿ ಸಂಖ್ಯೆ:229, 
2ನೇ ಮಹಡಿ,ವಿಕಾಸಸೌಧ, ಬೆಂಗಳೂರು-560 001 
2 ಖಾಲಿ ಇದೆ ದ 
ಶೀಘಲಿಪಿಗಾರ್ತಿ, ಉ.ಕಾ.-1 ರವರ ಆಪ್ತ ಶಾಖೆ 
3 ಶೀ ರಂಗಪ್ಪ.ಬಿ.ಆರ್‌. 16,400 
ಕಿರಿಯ ಸಹಾಯಕ, ಉ.ಕಾ.-! ರವರ ಆಪ್ತ ಶಾಖೆ 
4 ಶೀಮತಿ ಪುಷ್ಟಾಎಸ್‌. 14,400 
ನಂತ (ಅನ್ಯ ಕರ್ತವ್ಯದ ಮೇಲೆ) 
ಸಮಾಜ ಕಲ್ಯಾಣ ಇಲಾಖೆ ಎ ಶಾಖೆ:- 
ಕ್ರಸಂ ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ (ಶೀ/ಶೀಮತಿ) ವೇತನ 
I. ಶ್ರೀ ಎನ್‌.ನರಸಿಂಹಮೂರ್ತಿ 30,000 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಲ ಖಾಲಿ ಇದೆ/ಶೀಘಲಿಪಿಗಾರರು ಎ 
3. ಶ್ರೀ ಆರ್‌.ಭಾಸ್ಕರ್‌/ಶಾಖಾಧಿಕಾರಿ 28,450 
4. ಶ್ರೀ ಶ್ರೀನಿಧಿ.ಎ/ಹಿರಿಯ ಸಹಾಯಕ-1 19,000 
5. ಶೀ. ಬಿ. ವಿಜಯ ಮುನಿ/ಸಹಾಯಕ 17,200 
6. ಶ್ರೀ ಜಯಣ್ಣ ಎಂ.ಸಿ/ ಸಹಾಯಕ 16,400 
7. ಶೀ ಬಿ.ಎ.ಕಮಾಲ್‌ ಅಲಿ ಪಾಶಾ, 14,900 
ಕಿರಿಯ ಸಹಾಯಕರು 
8. ವಿ.ರಜನಿ/ಬೆರಳಚ್ಚುಗಾರ್ತಿ 12,500 
ಖಾಲಿ ಇದೆ/ದಲಾಯತ್‌ ಎ 
ಸಮಾಜ ಕಲ್ಯಾಣ ಇಲಾಖೆ ಬಿ ತಾಖೆ. 
ಕ. ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 
ಈ ವೇತನ 
ಸಂ ಶೀ/ಶೀಮತಿ 
1) ಶೀ.ಎನ್‌. ನರಸಿ೦ಹಮೂರ್ತಿ 30,000 
ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪು) 
2) ಖಾಲಿ ಇದೆ/ಶಾಖಾಧಿಕಾರಿ — 
3) ಶ್ರೀಮತಿ ವಿಮಲಮ್ಮಸಿ/ಹಿರಿಯ ಸಹಾಯಕಿ 22,200 
4) ಶ್ರೀಮತಿ ಆನಂದಿ ಎಂ/ಸಹಾಯಕಿ-1 16,400 

















೩೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ಭಾಗ ೪ಎ 








5) 


ಶೀಮತಿ ಸವಿತಾ ಎಂ.ಟಿ/ಸಹಾಯಕಿ-2 


17,600 





6) 


ಖಾಲಿ ಇದೆ 


ಶೀಘಲಿಪಿಗಾರ ಅ.ಕಾ-2,ಆಪ ಸಹಾಯಕ 
ಹ ದಿ 





7) 


ಸುಬ್ರಮಣಿ/ಬೆರಳಚ್ಚುಗಾರರು 


13,000 





8) 





ಶ್ರೀಮತಿ ಗಂಗಮ್ಮ/ಜಮೇದಾರ್‌ 





15,600 








ಸರ್ಕಾರದ ಉಪ ಕಾರ್ಯದರ್ಶಿ-2 ರವರ ಆಪ್ತ ಶಾಖೆ: 





La 


2 
೦ 


ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 
(ಶೀ/ಶೀಮತಿ) 


ವೇತನ 





ಶೀ.ನ೦ಜುಂಡಪ್ಪ 

ಸರ್ಕಾರದ ಉಪ ಕಾರ್ಯದರ್ಶಿ-2 

ಸಮಾಜ ಕಲ್ಯಾಣ ಇಲಾಖೆ, ಕೊಠಡಿ ಸಂಖ್ಯೆ:229, 
2ನೇ ಮಹಡಿ,ವಿಕಾಸಸೌಧ, ಬೆಂಗಳೂರು-560 001 


42,150 





ಶೀಮತಿ ಶೀದೇವಿ 


ಶೀಘಲಿಪಿಗಾರ್ತಿ, ಉ.ಕಾ.-2 ರವರ ಆಪ್ತ ಶಾಖೆ 


20,500 





ಖಾಲಿ ಇದೆ 
ಕಿರಿಯ ಸಹಾಯಕ, ಉ.ಕಾ.-2 ರವರ ಆಪ್ತ ಶಾಖೆ 








4 





ಖಾಲಿ ಇದೆ/ದಲಾಯತ್‌ 











ಸಮಾಜ ಕಲ್ಯಾಣ ಇಲಾಖೆ ಸ್ವೀಮರ/ಸಮನ್ಹಯ/ಸಿ-ಶಾಖೆ:- 





ಕ. 


ಇ: 
ಸಂ 


ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ 
ಶೀ/ಶೀಮತಿ 


ವೇತನ 





1) 


ಶೀಮತಿ ವಿ.ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3 


29,600 





2) 


ಶೀ ಎಂ.ಮಂಜುನಾಥ್‌/ಶಾಖಾಧಿಕಾರಿ 
ಕತೆ. 


26,700 





3) 


ಶ್ರೀ ಎಲ್‌. ಗಣೇಶ್‌/ಹಿರಿಯ ಸಹಾಯಕರು 


20,500 





4) 


ಶೀಮತಿ -ವಿಜಯಲಕ್ಷ್ಮಿ (00D) 
ಸಹಾಯಕಿ-1 


22,800 





5) 


ಶೀಮತಿ ಜಿ.ಉಮಾ, ಸಹಾಯಕಿ-2 


16,800 





6) 


ಖಾಲಿ ಇದೆ/ಸಹಾಯಕಿ-3 





7) 


ಖಾಲಿ ಇದೆ/ಿರಿಯ ಸಹಾಯಕ 





8) 


ಖಾಲಿ ಇದೆ ಕಿರಿಯ ಸಹಾಯಕ 





10) 


ಖಾಲಿ ಇದೆ, ಬೆರಳಚ್ಚುಗಾರ್ತಿ 





I) 











ಶೀಮತಿ ಎ.ಜಯಮ್ಮ ದಲಾಯತ್‌ 


13,900 








xi) ಹಣ ಹಂಚಿಕೆ ಮಾಡಿದ ವಿವರಗಳನ್ನೊಳಗೊಂಡಂತೆ ಕಾರ್ಯಕಮಗಳ, ಫಲಾನುಭವಿಗಳ ವಿವರ ಹಾಗೂ ಸಹಾಯ ಧನ ಕಾರ್ಯಕಮಗಳನ್ನು 
ಅನುಷ್ಟಾನಗೊಳಿಸುವ ವಿಧಾನ ಶಾಖೆಯ ಆಡಳಿತ ವ್ಯಾಪ್ತಿಗೆ ಬರುವ ಸಮಾಜ ಕಲ್ಯಾಣ ಇಲಾಖೆಯು ರಾಜ್ಯ ಹಾಗೂ ಕೇಂದ ಸರ್ಕಾರದಿಂದ ಅನುಮೋದಿತ 
ಯೋಜನೆಗಳನ್ನು ಅನುಷ್ಟಾನಗೊಳಿಸುತ್ತಿದ್ದು, ಈ ಬಗ್ಗೆ ಮಾಹಿತಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ದೊರೆಯುತ್ತವೆ. 


xi ರಿಯಾಯಿತಿಗಳು, ಅಪ್ಪಣೆ ಪತಗಳು ಅಥವಾ ಅಧಿಕಾರ ಪತ ಮಂಜೂರಾತಿಗಳನ್ನು ಪಡೆದವರ ವಿವರಗಳು ಸಂಬಂಧಪಟ್ಟ ನಿಗಮಗಳಲ್ಲಿ 


ದೊರೆಯುತ್ತವೆ. 


xi) ವಿಭಾಗದಲ್ಲಿ ದೊರೆಯುವ ಅಥವಾ ಹೊಂದಿರುವ, ವಿದ್ಯುನ್ಮಾನ ರೂಪಕ್ಕೆ ಇಳಿಸಿರುವ ಮಾಹಿತಿಗಳ ವಿವರಗಳು ಯಾವುದು ಇಲ್ಲ 


x೪) ಗ೦ಥಾಲಯವನ್ನು ಸಾರ್ವಜನಿಕರ ಬಳಕೆಗೆ ನಿರ್ವಹಿಸಿದ್ದಲ್ಲಿ, ಗಂಥಾಲಯವು ಅಥವಾ ವಾಚನಾಲಯವು ಕಾರ್ಯನಿರ್ವಹಿಸುವ ಸಮಯ ಹಾಗೂ 
ಸಾರ್ವಜನಿಕರಿಗೆ ಮಾಹಿತಿಯನ್ನು ಪಡೆಯಲು ಇರುವ ಅನುಕೂಲತೆಗಳ ವಿವರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗಂಥಾಲಯ ಅಥವಾ 


ವಾಚನಾಲಯವನ್ನು ನಿರ್ವಹಿಸಿರುವುದಿಲ್ಲ. 


ಮಾಹಿತಿಯನ್ನು ತನ್ನ ವೆಬ್‌ಸೈಟ್‌ WWW.karunadu.gov.in/socialwelfare ನಲ್ಲಿ ಅಳವಡಿಸಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 





xv) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಇತರೆ ವಿವರಗಳು 





ಕ.ಸ 
ಮ 


ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಮತ್ತು ಪದನಾಮ 





ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಶೀ/ಶೀಮತಿ 


ಸಹಾಯಕ ಮಾಹಿತಿ ಅಧಿಕಾರಿ 
ಶೀ/ಶೀಮತಿ 


ಮೇಲ್ಮನವಿ ಪಾಧಿಕಾರ 
ಶೀ/ಶೀಮತಿ 





1 ಶ್ರೀ ಎನ್‌.ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಮಾಜ ಕಲ್ಯಾಣ ಇಲಾಖೆ, 

ಕೊಠಡಿ ಸಂಖ್ಯೆ:229.2ನೇ ಮಹಡಿ, 
ವಿಕಾಸ ಸೌಧ, ಅಂಬೇಡ್ಕರ್‌ ವೀಧಿ, 
ಬೆಂಗಳೂರು-560001. 

ದೂರವಾಣಿ ಸಂಖ್ಯೆ 22034594 


ಶೀ ಆರ್‌.ಭಾಸ್ನರ್‌ 

ke ಸ 
ಶಾಖಾಧಿಕಾರಿ ಎ ಶಾಖೆ 
ಸಮಾಜ ಕಲ್ಯಾಣ ಇಲಾಖೆ, 


ಕೊಠಡಿ ಸಂಖ್ಯೆ:229, 2ನೇ ಮಹಡಿ,ವಿಕಾಸಸೌಧ, 
ಅಂಬೇಡ್ಕರ್‌ ವೀಧಿ.ಬೆಂಗಳೂರು-560001. 


ದೂರವಾಣಿ ಸಂಖ್ಯೆ:22034596 


ಶೀಮತಿ ಆರ್‌.ಲೀಲಾವತಿ, 
ಸರ್ಕಾರದ ಉಪ ಕಾರ್ಯದರ್ಶಿ-1 
ಸಮಾಜ ಕಲ್ಯಾಣ ಇಲಾಖೆ, 


ಕೊಠಡಿಸಂಖ್ಯೆ:229,2ನೇಮಹಡಿ, 
ವಿಕಾಸಸೌಧ, ಅಂಬೇಡ್ಕರ್‌ ವೀಧಿ, 


ಬೆಂಗಳೂರು-560001. 
ದೂರವಾಣಿ ಸಂಖ್ಯೆ:22034607 





2 ಶೀ ಎನ್‌.ನರಸಿ೦ಹಮೂರ್ತಿ(ಪ) 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಮಾಜ ಕಲ್ಯಾಣ ಇಲಾಖೆ 

ಕೊಠಡಿ ಸಂಖ್ಯೆ:229, 2ನೇ ಮಹಡಿ 
ವಿಕಾಸಸೌಧ, ಅಂಬೇಡ್ಕರ್‌ ವೀದಿ 
ಬೆಂಗಳೂರು-560001. 

ದೂರವಾಣಿ ಸಂಖ್ಯೆ:22034592 


ಖಾಲಿ ಇದೆ 
ಶಾಖಾಧಿಕಾರಿ-ಬಿ ಶಾಖೆ 
ಸಮಾಜ ಕಲ್ಯಾಣ ಇಲಾಖೆ, 


ಕೊಠಡಿಸಂಖ್ಯೆ:229, 2ನೇ ಮಹಡಿ.ವಿಕಾಸಸೌಧ, 
ಅಂಬೇಡ್ಕರ್‌ ವೀಧಿ.ಬೆಂಗಳೂರು-560001. 


ದೂರವಾಣಿಸಂಖ್ಯೆ 22034597 





3 | ಶೀಮತಿ ವಿ.ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3 
ಸಮಾಜ ಕಲ್ಯಾಣ ಇಲಾಖೆ 

ಕೊಠಡಿ ಸಂಖ್ಯೆ:229, 2ನೇ ಮಹಡಿ 
ವಿಕಾಸಸೌಧ, ಅಂಬೇಡ್ಕರ್‌ ವೀದಿ 
ಬೆಂಗಳೂರು-560001. 

ದೂರವಾಣಿ ಸಂಖ್ಯೆ:22034599 











ಶೀ ಎಂ.ಮಂಜುನಾಥ್‌ 

ಎತ. 

ಶಾಖಾಧಿಕಾರಿ-ಸ್ಟೀಮರ ಶಾಖೆ 
ಸಮಾಜ ಕಲ್ಯಾಣ ಇಲಾಖೆ, 


ಕೊಠಡಿಸಂಖ್ಯೆ:229,2ನೇಮಹಡಿ, ವಿಕಾಸ 
ಸೌಧ,ಅಂಬೇಡ್ಕರ್‌ ವೀಧಿ, 


ಬೆಂಗಳೂರು-560001. 
ದೂರವಾಣಿ ಸಂಖ್ಯೆ 22034021 





ಶೀ ನಂಜುಂಡಪ್ಪ 
ಸರ್ಕಾರದ ಉಪ ಕಾರ್ಯದರ್ಶಿ-2 
ಸಮಾಜ ಕಲ್ಯಾಣ ಇಲಾಖೆ, 


ಕೊಠಡಿಸಂಖ್ಯೆ:229,2ನೇಮಹಡಿ, 
ವಿಕಾಸ ಸೌಧ,ಅಂಬೇಡ್ಕರ್‌ ವೀಧಿ, 


ಬೆಂಗಳೂರು-560001. 
ದೂರವಾಣಿ ಸಂಖ್ಯೆ:22034604 





xvi) ನಿಗದಿಪಡಿಸಲಾದ ಇತರೆ ಯಾವುದೇ ಮಾಹಿತಿಗಳು ಯಾವುದೂ ಇಲ್ಲ. 


PR. 354 
50. 500 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ವಿ.ರತ್ನಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


ಸಮಾಜ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 


NOTIFICATION 


No:HFW 310 PIM 2014 Bangalore, Dated: 17.09.2014 


೩೩೮೯ 





In supersession of all previous Notifications and In exercise of powers conferred under Section 33-G(4) of the Drugs and 
Cosmetics Act, 1940 read with Rule 50(2) of the Drugs and Cosmetics Rules, 1945 The Government of Karnataka hereby appoints 
Drugs Controller Department of Drug Control, Bangalore as the " Controlling Authority" for the purpose of Chapter IVA of the Drugs 
and Cosmetics Act, 1940, for the whole State of Karnataka with immediate effect and until further orders. 

By Order and in the name of the Governor of Karnataka 
B.KAMALAMMA 
PR. 738 


S.C.200 


Under Secretary To Government 


Health and Family Welfare Department, 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 


೩೩೯೦ 
ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 





ಸಂಖ್ಯೆ:ನಅಇ 95 ಎಂಎಲ್‌ಆರ್‌ 2014 (ಭಾಗ-18), ಬೆಂಗಳೂರು ದಿನಾಂಕ:10.10.2014 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರನ್ಹಯ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾ೦ಕ:10.04.2006 ರಂದು 10 ವರ್ಷಗಳ ನಿರ೦ತರ ಸೇವೆ ಸಲ್ಲಿಸಿರುವ ಹಾಗೂ ಈ ಅಧಿನಿಯಮವು 
ಜಾರಿಗೆ ಬಂದ ದಿನಾಂಕದಂದು ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿ ಅಧಿಸೂಚಿಸಲಾಗಿದೆ. ಅದರಂತೆ ಈ ಕೆಳಕಂಡ ಅರ್ಹ ದಿನಗೂಲಿ ನೌಕರರು ಅಧಿಸೂಚನೆ 


























ಸಂಖ್ಯೆಸಂವ್ಯಶಾಇ/77/ಶಾಸನ/2012, ದಿನಾಂಕ:15.02.2013ರ ಅಧಿನಿಯಮದ ಪ್ರಕಾರ ಬದ್ಧರಾಗಿರತಕ್ಕದ್ದು. 
ಯಾದಗಿರಿ ಜಿಲ್ಲೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿ ನೌಕರರ ವಿವರಗಳು (ಯಾದಗಿರಿ ಜಿಲ್ಲೆ 
ದಿನಗೂಲಿ 
ಸೇವೆಗೆ 
ಪ್ರಸ್ತುತ 
ವರ್ಗ ನೇಮಕಗೊಂಡ 
ಪ್ರಸ್ತುತ ಒಟ್ಟು ದಿನಗೂಲಿ 
(ಸಾಮಾನ N ಪ್ರಸ್ತುತ 
ಕ್ರ ಭೃರ್ಥಿಯ ಹುಟ್ಟಿದ ನಗೂಲಿ ಸೇವೆಗೆ ವಹ ಜಹಾ ಸಟ ತೆ ಚ ವ ಹ ರುವ ನಗೂಲಿ ಸೇವೆಗೆ ತೆಗೆದುಕೊಳ್ಳ ಜ್‌ ಹ 
ಅಭ್ಯರ್ಥಿ ು ದಿ ಸೇ ನಿರ್ವಹಿಸುತ್ತಿ ದಿ ಸೇ ಲು 
ಕ್ರ ಕ್ಯ ಟ್ಟ ಹಿಂದುಳಿದ ಅಭ್ಯರ್ಥಿಯ ವಿದ್ಯಾರ್ಹತೆ ಮತ್ತು ಹಾಗೂ ವೃಂದ (ಸದರಿ | ಸೇವೆ (ಸೇವಾ ಬಗ್ಗೆ 
ಸಂ ಹೆಸರು ದಿನಾಂಕ ವರ್ಗ/ ಪರಿಶಿಷ್ಟ | ಸೇರಿದ ದಿನಾಂಕ ಹುದೆಗೆ ವಂದ ಹುದ್ದೆ ಹಾಗೂ ಹೊರಡಿಸಿದ ಆದೇಶ ಹಾಗೂ ವೇತನ 
ಚಿ ಪಡೆದ ದಿನಾಂಕ ಪಡೆದ ನಗಿ ವೃಂದ & ವಿಚನತೆ ಷರಾ 
ಜಾತಿ / ಪರಿಶಿಷ್ಟ ನೇಮಕಾತಿ ವೃಂದ ಉತ 
ಸ ವಿವರದೊಂದಿಗೆ) (ವೇತನ 
ಪಂಗಡ) ನಿಯಮದನ್ನಯ 
ಸ್ತ ಇತರೆ) 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 
1 ೪) 3 4 5 6 7 8 9 10 11 12 
ನಗರ ಸ್ಥಳೀಯ ಸಂಸ್ಥೆ: ಯಾದಗಿರಿ ನಗರಸಭೆ 
ಪಂಪ್‌ ಆಪರೇಟ್‌, 
ಮಂ.ಪಂ/ವಾಡಿ/1992-93 ದಿನಾಂಕ 
ದೊಡ್ಡಯ್ಯ ಸ್ನಾಮಿ ವೃಂದ್‌-ಸಿ 
ಸ ದ ಪಂಪ್‌ 30-01-1993 ಹಾಗೂ ವೇತನ 
1 ತಂದೆ ಬಸಯ್ಯ 1/10/1958 ಸಾಮಾನ್ನ 30-01-1993 — — (ನಿಗದಿಪಡಿಸಿದ 21 ವರ್ಷ 7314200 
| ಈ ಆಪರೇಟರ್‌ ಡಿ.ಎಸ್‌.ಆರ್‌.ದರ್‌ 
ಸ್ವಾಮಿ ವಿದ್ಯಾರ್ಹತೆ 
ರೂ. 1007/- 
ಐ.ಟಿ.ಐ ಫಿಟ್ಟರ್‌) 
ವಾಲ್‌ 
ಆಪರೇಟರ್‌, 
ಪ್ರವ-1 ದ್ವಿಶೀಯ ಪಿ.ಯು.ಸಿ ದ್ವಿಶೀಯ ಪಿ.ಯು.ಸಿ ಪುಸಯಾ/ಸಿಬಂದಿ/ 996-97 
ಹಣಮಂತ ತಂದೆ $ ವ್ಯಂದ್‌-ಡಿ ವಾಲ್‌ J 
6/1/1973 (ಹಿ೦ದುಳಿದ 08-04-1996 ಸಂ.543903 ದಿನಾಂಕ ಸಂ.543903 ದಿನಾಂಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಬಸಣ್ಣ ಬಂದಲ್ಲಿ (ನಿಗದಿಪಡಿಸಿದ ಆಪರೇಟರ್‌ 
is i ವರ್ಗ) 29-11-1994 29-11-1994 ರೂ. 1160/- 
ವಿದ್ಯಾರ್ಹತೆ 7ನೇ 
ತರಗತಿ) 

































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೯೧ 
ವಾಲ್‌ 
ಎಸ್‌.ಎಸ್‌ ಆಪರೇಟರ್‌, 
ಎಸ್‌.ಎಸ್‌.ಎಲ್‌.ಸಿ ಪುಸಯಾ/ಸಿಬ್ಬಂದಿ/ /1996-97 
ಶಂಕರ ತಂದೆ ಪ.ಜಾ ಎಲ್‌.ಸಿ ಸಂ.512329 ವೃಂದ್‌-ಡಿ ವಾಲ್‌ 
3 8/1/1971 08-04-1996 ಸಂ.512329 ದಿನಾಂಕ ದಿನಾಂಕ 08-04-1996 ವೇತನ 18ವರ್ಷ 7314200 
ಚಂದ್ರಶ್ಯಾ (ಮಾದಿಗ) ದಿನಾಂಕ (ನಿಗದಿಪಡಿಸಿದ ಆಪರೇಟರ್‌ 
10-05-1989 ರೂ. 1160/- 
10-05-1989 ವಿದ್ಯಾರ್ಹತೆ 7ನೇ 
ತರಗತಿ) 
ವಾಲ್‌ 
ಎಸ್‌.ಎಸ್‌. ಆಪರೇಟರ್‌, 
ಪ್ರವ-1 ಎಸ್‌.ಎಸ್‌.ಎಲ್‌.ಸಿ ಪುಸಯಾ/ಸಿಬ್ಬಂದಿ/ /1996-97 
ಹಣಮಂತಪ್ಪ ತಂದೆ ಎಲ್‌.ಸಿ ಸ೦.320884 ವೃಂದ್‌-ಡಿ ವಾಲ್‌ 
4 11/25/1974 (ಹಿಂದುಳಿದ 08-04-1996 ಸಂ.320884 ದಿನಾಂಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಮಲ್ಲಣ್ಣ ಆಶನಾಳ ದಿನಾಂಕ (ನಿಗದಿಪಡಿಸಿದ ಆಪರೇಟರ್‌ 
4 ವರ್ಗ) 25-05-1991 ರೂ. 1160/- 
25-05-1991 ವಿದ್ಯಾರ್ಹತೆ 7ನೇ 
ತರಗತಿ) 
ಪಿಯುಸಿ ಸಂ. 104509 
ಪುಸಯಾ/ಸಿಬ್ಬಂದಿ/ /1996-97 
ಬಸಮ್ಮ ಗಂಡ ದಿನಾಂಕ 27-11-1991 ಟೈಪಿಸ್ಟ್‌ 
ವ 8/15/1969 ಸಾಮಾನ್ಯ 08-04-1996 — ಟೈಪಿಸ್ಟ್‌ ದಿನಾಂಕ 08-04-1996 ವೇತನ 18ವರ್ಷ 7314=00 
ನಾಗರಾಜ ಕನ್ನಡ ಟೈಪಿಸ್ಟ್‌ ಸಂ.068086 "ಸಿ" ವೃಂದ yf 
ಟ್ಟ ರೂ. 1160/- 
ದಿನಾಂಕ 06-7-1990 
ಪುಸಯಾ/ಸಿಬ್ಬಂದಿ/ /1996-97 
ರವಿಕುಮಾರ ತಂದೆ ಪಿ.ಯು.ಸಿ ಸಂ.415052 ವಾಲ್‌ ಆಪರೇಟರ್‌ ವಾಲ್‌ 
6 7/6/1974 ಪ.ಜಾ 08-04-1996 — ದಿನಾಂಕ 08-04-1996 ವೇತನ 18ವರ್ಷ 7314=00 
ಖಂಡಪ್ಪ ದಾಸನ್‌ ದಿನಾಂಕ 24-11-1992 "ಡಿ" ವೃಂದ ಆಪರೇಟರ್‌ 
ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ವೆಂಕಟರೆಡ್ಡಿ ತಂದೆ ಪಿ.ಯು.ಸಿ ಸಂ.377046 ವಾಲ್‌ ಆಪರೇಟರ್‌ ವಾಲ್‌ 
7 7/22/972 ಕಬ್ಬಲಿಗ 08-04-1996 — ದಿನಾಂಕ 08-04-1996 ವೇತನ 18ವರ್ಷ 7314=00 
ಸಾಬಣ್ಣ ದಿನಾಂಕ 25-05-1990 "ಡಿ" ವೃಂದ ಆಪರೇಟರ್‌ 
4 ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ನೀಲಕಂಠ ತಂದೆ ವಾಲ್‌ ಆಪರೇಟರ್‌ ವಾಲ್‌ 
8 7/20/1977 ಸಾಮಾನ್ಯ 08-04-1996 — — ದಿನಾಂಕ 08-04-1996 ವೇತನ 18ವರ್ಷ 7314=00 
ಬಸಯ್ಯ "ಡಿ" ವೃಂದ ಆಪರೇಟರ್‌ 
ಇ. 1160/- 
ಹರ್ಷದ ಹುಸೇನ್‌ 9ನೇ ತರಗತಿ ಪ್ರವೇಶ ಪುಸಯಾ/ಸಿಬ್ಬಂದಿ/ /1996-97 
ವಾಲ್‌ ಆಪರೇಟರ್‌ ವಾಲ್‌ 
9 ತಂದೆ ಮ.ಮುಸ್ತಾಕ 6/1/1977 ಮುಸ್ಲಿಂ 08-04-1996 ಸಂ.2371/90-91 ದಿನಾಂಕ — ದಿನಾಂಕ 08-04-1996 ವೇತನ 18ವರ್ಷ 7314=00 
| "ಡಿ" ವೃಂದ ಆಪರೇಟರ್‌ 
ಹುಸೇನ್‌ 10-03-1992 ರೂ. 1160/- 
ಅಬ್ದುಲ್‌ ಅಲೀಮ್‌ ಪುಸಯಾ/ಸಿಬ್ಬಂದಿ/ /1996-97 
ವಾಲ್‌ ಆಪರೇಟರ್‌ ವಾಲ್‌ 
10 ತಂದೆ ಬಾಷು 9/11/1970 ಮುಸ್ಲಿಂ — ಮ — ದಿನಾಂಕ 08-04-1996 ವೇತನ 18ವರ್ಷ 7314=00 
"ಡಿ" ವೃಂದ ಆಪರೇಟರ್‌ 
ಮಿಯಾ ರೂ. 1160/- 













































































೩೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
6ನೇ ತರಗತಿ ಪ್ರವೇಶ ಸಂ. ಪುಸಯಾ/ಸಿಬ್ಬಂದಿ/ /1996-97 
ಪೌರ ಕಾರ್ಮಿಕ 
1] ಬಾಲಪ ತಂದೆ ಕರೆಪ 6/1/1971 ಪ.ಜಾ 08-04-1996 1826 ದಿನಾಂಕ — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಬ ಬಿ 'ಡ" ವಂದ 
02-06-1984 * ರೂ. 1160/- 
ಪುಸಯಾ/ಸಿಬ್ಬಂದಿ/ 1996-97 
ಸಾಬಣ್ಣ ತಂದೆ 7ನೇ ತರಗತಿ ದಿನಾಂಕ ಪೌರ ಕಾರ್ಮಿಕ 
12 ನ 6/1/1978 ಪ.ಜಾ 08-04-1996 — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಸಿದ್ರಾಮಪ್ಪ 10-04-1991 ಸುಂದ ರೂ. 1160/ 
ಪುಸಯಾ/ಸಿಬ್ಬಂದಿ/ /1996-97 
ಮಹಾದೇವಪ್ಪ ತಂದೆ ಪೌರ ಕಾರ್ಮಿಕ 
13 12/21/1974 ಪ.ಜಾ 08-04-1996 — — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಭೀಮರಾಯ "ಡಿ" ವೃಂದ 
ಇ. 1160/- 
3ನೇ ತರಗತಿ ಪ್ರವೇಶ ಪುಸಯಾ/ಸಿಬ್ಬಂದಿ/ /1996-97 
ಹಣಮಂತ ತಂದೆ ಪೌರ ಕಾರ್ಮಿಕ 
14 5/1/1978 ಪ.ಜಾ 08-04-1996 ಸಂ.642 ದಿನಾಂಕ — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಶರಣಪ್ಪ 'ಡಿ" ವೃಂದ 
02-06-87 ರೂ. 1160/- 
ಸ ಪುಸಯಾ/ಸಿಬ್ಬಂದಿ/ /1996-97 
ಪೌರ ಕಾರ್ಮಿಕ 
15 ಸಿದ್ದಪ್ಪ ತಂದೆ ತಿಪ್ಪಣ್ಣ 7/16/1971 ಪ.ಜಾ 08-04-1996 — — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಬ ನು 'ಡ" ವಂದ 
ಮ ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ದೇವಿಂದಪ್ಪ ತಂದೆ ಪೌರ ಕಾರ್ಮಿಕ 
16 8/21/1974 ಪ.ಜಾ 08-04-1996 — — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಈಶ್ವರಪ್ಪ 'ಡಿ" ವೃಂದ 
©. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಮಲ್ಲಪ್ಪ ತಂದೆ ಪೌರ ಕಾರ್ಮಿಕ 
17 9/17/1978 ಪ.ಜಾ 08-04-1996 — — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ರಾಮಲಿಂಗಪ್ಪ 'ಡಿ" ವೃಂದ 
ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಭೀಮರಾಯ ತಂದೆ ಪೌರ ಕಾರ್ಮಿಕ 
18 6/21/1976 ಪ.ಜಾ 08-04-1996 — — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಹಣಮಂತ "ಡಿ" ವೃಂದ 
ರೂ. 1160/- 
pe ಪುಸಯಾ/ಸಿಬ್ಬಂದಿ/ /1996-97 
ರಾಮಣ್ಣ ತಂದೆ ಪೌರ ಕಾರ್ಮಿಕ 
19 12/7/1976 ಪ.ಜಾ 08-04-1996 — — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಮಲ್ಲಪ್ಪ ಕಡ್ಡಿ "ಡಿ" ವೃಂದ | 
Au ©. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಪೌರ ಕಾರ್ಮಿಕ 
20 ಮಲ್ಲಪ್ಪ ತಂದೆ ಕರೆಪ 12/17/1976 ಪ.ಜಾ 08-04-1996 — — ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಡಿ” ವೃಂದ 
ರೂ. 1160/- 













































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೯೩ 
7ನೇ ತರಗತಿ ದಿನಾಂಕ ಪುಸಯಾ/ಸಿಬ್ಬಂದಿ/ /1996-97 
ಹಣಮಂತ ತಂದೆ ಪೌರ ಕಾರ್ಮಿಕ 
21 51/1976 ಪ.ಜಾ 08-04-1996 | ಪ್ರವೇಶ ಸಂ.1083 ದಿನಾಂಕ ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಭೀಮರಾಯ "ಡಿ" ವೃಂದ 
05-06-1992 ಈ ರೂ. 1160/- 
ತ್ಯ ಪುಸಯಾ/ಬ್ಬಂದಿ/ /1996-97 
ಪೌರ ಕಾರ್ಮಿಕ 
22 | ನಾಗಪ್ಪ ತಂದೆ ತಿಪ್ಪಣ್ಣ | 10/9/1971 ಪ.ಜಾ 08-04-1996 - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಖಿ ಡಿ "ಡಿ" ವೃಂದ 
ಈ ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಗಾಲೆಪ್ಪ ತಂದೆ ಪೌರ ಕಾರ್ಮಿಕ ಹ 
23 9/6/1974 ಪ.ಜಾ 08-04-1996 - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಬುಗಪ "ಡಿ" ವೃಂದ 
(ಗ ಈ ಇ. 1160/- 
ಪುಸಯಾ/ಸಿಬ್ಬಂದಿ/ 1996-97 
ಹಣಮಂತ ತಂದೆ ಪೌರ ಕಾರ್ಮಿಕ 
24 11/9/1974 ಪ.ಜಾ 08-04-1996 ತ ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314-00 
ತಿಪಣ್ಣ ಪೂಜಾರಿ "ಡಿ" ವೃಂದ 
ತ ತ ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಲಕ್ಷ್ಮಣ ತಂದೆ ಪೌರ ಕಾರ್ಮಿಕ ಥಿ 
25 4/1/1977 ಕಬ್ಬಲಿಗ 08-04-1996 ಜ್ಯ ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314200 
ಸಾಬಣ್ಣ "ಡಿ" ವೃಂದ 
ಚ ಈ ರೂ. 1160/- 
ಪುಸಯಾ/ಸಿಬ್ಬಂದಿ/ 1996-97 
ಶರಣಪ್ಪ ತಂದೆ ಪೌರ ಕಾರ್ಮಿಕ 
26 12/6/1968 ಪ.ಜಾ 08-04-1996 - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಸಾಬಣ್ಣ "ಡಿ" ವೃಂದ 
೪ ಇ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಮೈಲಾರಪ್ಪ ತಂದೆ ಪೌರ ಕಾರ್ಮಿಕ 
27 ೫ 9/9/1971 ಪ.ಜಾ 08-04-1996 ತ ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314-00 
ದೇವಪ "ಡಿ" ವೃಂದ 
೪ 9 ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಮಲ್ಲಪ್ಪ ತಂದೆ ಪೌರ ಕಾರ್ಮಿಕ ನ 
28 2 12/6/1975 ಪ.ಜಾ 08-04-1996 - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಬಸಣ್ಣ "ಡಿ" ವೃಂದ 
ತ ಸ ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಮಹಾದೇವಪ್ಪ ತಂದೆ ಪೌರ ಕಾರ್ಮಿಕ 
29 9/1/1970 ಪ.ಜಾ 08-04-1996 ಎ ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314-00 
ಯಂಕಪ ಸಿದಿ "ಡಿ" ವೃಂದ 
ರ್ಬಿ ೪ ೧. 1160/- 
ಪುಸಯಾ/ಸಿಬ್ಬಂದಿ/ 1996-97 
ದೇವಸುಂದರ ತಂದೆ ಪೌರ ಕಾರ್ಮಿಕ 
30 7/29/1970 ಪ.ಜಾ 08-04-1996 - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಹಾಜಪ "ಡಿ" ವೃಂದ 
é 5 ರೂ. 1160/- 



















































































೩೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಪುಸಯಾ/ಬ್ಬಂದಿ/ /1996-97 
ಪೌರ ಕಾರ್ಮಿಕ 
31 | ಶಂಕರ ತಂದೆ ಪಿಲ್ಲಪ್ಪ | 12/13/1968 ಪ.ಜಾ 08-04-1996 - - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಪ್ಪ 'ಡ" ವಂದ 
i ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಕೈಲಾಸ ತಂದೆ ಪೌರ ಕಾರ್ಮಿಕ ಪೌರ ರ 
32 6/21/1975 ಪ.ಜಾ 08-04-1996 - 3 ದಿನಾಂಕ 08-04-1996 ವೇತನ 18ವರ್ಷ 7314=00 
ಸಿದ್ರಾಮಪ್ಪ "ಡಿ" ವೃಂದ ಕಾರ್ಮಿಕ ರೂ 10) 
ಪುಸಯಾ/ಸಿಬ್ಬಂದಿ/ /1996-97 
ಕೃಷ್ಣಭಾಯಿ ಗಂಡ ಪೌರ ಕಾರ್ಮಿಕ 4 
33 ಇ 7/10/1971 ಪ.ಜಾ 08-04-1996 | ಹ ಪೌರ ಕಾರ್ಮಿಕ ದಿನಾ೦ಕ 08-04-1996 ವೇತನ 18ವರ್ಷ 7314-00 
ಶ್ಯಾಮಸಿಂಗ್‌ "ಡಿ" ವೃಂದ 
ಇ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಶಮಾಬಾಯಿ ಗಂಡ ಪೌರ ಕಾರ್ಮಿಕ 
34 9/1/1969 ಪ.ಜಾ 08-04-1996 - - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಕಿರಣಪಾಲ "ಡಿ" ವೃಂದ 
ರೂ. 1160/- 
ಪುಸಯಾ/ಸಿಬ್ಬಂದಿ/ 1996-97 
ನಾಗಪ ತಂದೆ ಪೌರ ಕಾರ್ಮಿಕ 
35 ಖು 9/15/1969 ಪ.ಜಾ 08-04-1996 - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ತಾಯಪ್ಪ ನಾಯ್ಕಲ "ಡಿ" ವೃಂದ 
ಇ ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ಭಾಗಪ ತಂದೆ ಪೌರ ಕಾರ್ಮಿಕ ಬ 
36 12/29/1967 ಪ.ಜಾ 08-04-1996 - | ಪೌರ ಕಾರ್ಮಿಕ ದಿನಾ೦ಕ 08-04-1996 ವೇತನ 18ವರ್ಷ 7314-00 
ಮಲ್ಲಪ್ಪ "ಡಿ" ವೃಂದ 
ಸು ರೂ. 1160/- 
ಪುಸಯಾ/ಸಿಬ್ಬಂದಿ/ /1996-97 
ರಾಮಚಂದ್ರ ತಂದೆ ಪೌರ ಕಾರ್ಮಿಕ 
37 12/6/1975 ಪ.ಜಾ 08-04-1996 - - ಪೌರ ಕಾರ್ಮಿಕ ದಿನಾಂಕ 08-04-1996 ವೇತನ 18ವರ್ಷ 7314=00 
ಭೀಮರಾಯ "ಡಿ" ವೃಂದ 
ರೂ. 1160/- 
ನಗರ ಸ್ಥಳೀಯ ಸಂಸ್ಥೆ: ಪುರಸಭೆ ಶಹಾಪುರ 
ಜೆ.ಓ.ಡಿ.ಸಿ ಜೆ./ಓಡಿ.ಸಿ ಕರ ವಸೂಲಿಗಾರ | ಕರ ವಸೂಲಿಗಾರ 31-10-1995 
1 | ದೇವಪ್ಪ 5/5/1973 ಸಾಮಾನ್ಯ 10/31/1995 19 ವರ್ಷ . 1600/- 
16-06-1991 16-06-1991 (ಸಿ ವೃಂದ) (ಸಿ ವೃಂದ) ರೂ. 600 
ನಗರ ಸ್ಥಳೀಯ ಸಂಸ್ಥೆ: ಪುರಸಭೆ ಸುರಪುರ 
ಸೈಯ್ಯದ ಮಕ್ಸೂದ 
ಸ pk ಕರವಸೂಲಿ ಕರ ಪುರಸಭೆ:ಸುರ:ಸಿಬಂದಿ:95-96 
1 | ಬುಖಾರಿ ತ/ಸೈಯ್ಯದ 8/1/1979 ಸಾಮಾನ್ಯ 7/12/1995 ಎಸ್‌.ಎಸ್‌.ಎಲ್‌.ಸಿ ದ ಹ 19 ವರ್ಷ 7790/- 
ಗಾರರು ವಸೂಲಿಗಾರರು ದಿನಾಂಕ 12-07-1995 
ಸೋಫಿ 
ಶ್ರೀ ಮರೆಪ್ಪ ತಂ/ ಪಿ.ಯು.ಸಿ./ ಎಸ್‌.ಎಸ್‌, ಕರ ಪುರಸಭೆ:ಸುರ:ಸಿಬ್ಬಂದಿ:92-93 
2 1/6/968 ಸಾಮಾನ್ಯ 20/12/1992 ವ್ರ 22 ವರ್ಷ 7790/- 
ಯಮನಪ್ಪ 9-12-1987 ಎಲ್‌.ಸಿ ವಸೂಲಿಗಾರರು ದಿನಾಂಕ 20-10-1992 

























































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೯೫ 
ಹಣಮಂತ ತಂದೆ ಎಸ್‌.ಎಸ್‌, ಪುರ:ಸುರಸಸಿಬ್ಬಂದಿ:ನೇಮಕ:1995-96 
3 7/1/1974 ಪ.ಪಂಗಡ 7/12/1995 ಪಿ.ಯು.ಸಿ./ — ಸೇವಕ 19 ವರ್ಷ 8610/- 
ಮರೆಪ್ಪ ನಾಯ್ಕೋಡಿ ಎಲ್‌.ಸಿ ದಿನಾಂಕ 12-07-1995 
ಮಂಡಲ ಪಂಚಾಯತ್‌ 
ಹಸನಾಪೂರದಿಂದ ಪುರಸಭೆ 
ಶ್ರೀಮತಿ ದೇವಮ್ಮ 9ನೇ ನೀ..ಸ 
4 1/6/1965 ಸಾಮಾನ್ಯ 8/4/1996 ದ ತ ಸುರಪುರಕ್ಕೆ ಬಿಡುಗಡೆ ಆದೇಶ 18 ವರ್ಷ 7790/- 
ಗಂ/ ಹೊನನ್ಹ ತರಗತಿ ಸೇವಕಿ ಣೆ 
ಬ ಸಂ:ಪಂ:ಹ:95-96:ದಿನಾಂಕ 
08-04-1996 
ಚಂದ್ರಶೇಖರ ಎಸ್‌,ಎಸ್‌.ಎಲ್‌.ಸಿ./ ಪಂಪ್‌ ಪುಸ:ಸಿಬ್ಬಂದಿ:35:92-93: 
5 6/12/1975 ಪ.ಪಂಗಡ 10/7/1994 ಎಸ್‌.ಎಸ್‌.ಎಲ್‌.ಸಿ ಐ.ಟಿ.ಐ. 20 ವರ್ಷ 7790/- 
ತ/ಯಂಕಣ್ಣ 10.8.2007 ಆಪರೇಟರ್‌ ದಿ:7-10-1994 
ಬಸವರಾಜ ಪಂಪ್‌ ಪುಸ:ಸಿಬ್ಬಂದಿ:35:92-93: 
6 5/22/1985 ಪ.ಪಂಗಡ 10/7/1994 7ನೇ ತರಗತಿ — ಪಂಪ್‌ ಆಪರೇಟರ್‌ 20 ವರ್ಷ 7790/- 
/ಹಣಮಂತ ಆಪರೇಟರ್‌ ದಿ: 09-11-94 
ಶ್ರೀ ಸ್ಕೈ. ಯೂನುಸ್‌ ಎಸ್‌,ಎಸ್‌.ಎಲ್‌,ಸಿ/ ಪಂಪ್‌ 
7 ನ್ಯ 6/5/1966 ಸಾಮಾನ್ಯ 1/4/1095 ಆಯ್‌.ಟಿ.ಐ. ಪಂಪ್‌ ಆಪರೇಟರ್‌ 4/1/1995 19 ವರ್ಷ 7790/- 
ತಂ/ ಸೈ. ಯುಸುಫ್‌ 5-12-1983 ಆಪರೇಟರ್‌ 
ತಿರುಪತಿ ಎಸ್‌,ಎಸ್‌,ಎಲ್‌.ಸಿ/ ಎಸ್‌.ಎಸ್‌, ಪುಸ ಸಿಬ್ಬಂದಿ::೨6-97 
8 4/5/1976 ಪ.ಪಂಗಡ 4/1/1096 — ನೀ.ಸ.ಲೈನಮೆನ್‌ 18 ವರ್ಷ 7790/- 
ತ/ಹಣಮಂತ 4-6-1993 ಎಲ್‌.ಸಿ ದಿ:1-4-1996 
ಎಸ್‌,ಎಸ್‌,ಎಲ್‌.ಸಿ/ ಎಸ್‌.ಎಸ್‌, ಪುಸ:ಸಿಬ್ಬಂದಿ:1:96-97: 
9 | ಚಂದಪ್ಪ ತ/ಬಸ್ಪಪ್ಪ 11/1978 ಪ.ಜಾತಿ 4/1/1996 - ನೀ.ಸ.ಲೈನಮೆನ್‌ 18 ವರ್ಷ 7790/- 
14-7-2010 ಎಲ್‌.ಸಿ ದಿ:1-4-1996 
ಎಸ್‌.ಎಸ್‌.ಎಲ್‌,ಸಿ/ ಎಸ್‌.ಎಸ್‌, ನೀ.ಸ ಪುಸ:ಸಿಬ್ಬಂದಿ:96-97: 
10 ಸಂಜೀವಪ್ಪ ತ/ಕಿಷ್ಟಪ್ಪ 4/19/1974 ಪ.ಪಂಗಡ 4/3/1996 — 18 ವರ್ಷ 7790/- 
14-6-2012 ಎಲ್‌.ಸಿ ಲೈನಮೆನ್‌ ದಿ:3-4-1996 
ಮಹ್ಮದ ಜಹೀರ ನೀ.ಸ ಪುರಸಭೆ:ಸಿಬ್ಬಂದಿ:ನೇಮಕ:3592 
11 39ವರ್ಷ ಮುಸ್ಲಿಂ 4/1/1096 — — — 18 ವರ್ಷ 7790/- 
ತ/ಅಲ್ಲಿಸಾಬ ಗೆ ಲೈನಮೆನ್‌ ದಿನಾಂಕ 01-04-1996 
ಮಿರ್ಜಾ ಜಮೀಲ 
ವಿದ್ಯುತ್‌ ಪುರ:ಸುರ:ಸಿಬ್ಬಂದಿ:1995-96 
12 ಅಹ್ಮದ ತ/ಮಿರ್ಜಾ 7/6/1967 ಸಾಮಾನ್ಯ 9/1/1995 9ನೇ ತರಗತಿ — ಐ.ಟಿಐ. 19 ವರ್ಷ 7790/- 
ಲೈನಮೆನ್‌ ದಿನಾಂಕ 01-09-1995 
ಅಹ್ಮದ ಬೇಗ್‌ 
ಅಬುಲ್‌ ವಾಹೀದ್‌ ಎಸ್‌.ಎಸ್‌, ವಿದ್ಯುತ್‌ ಪುಸ:ಸಿಬ್ಬಂದಿ:96-97: 
13 1 9/7/1972 ಸಾಮಾನ್ಯ 3/2/1996 — ಐ.ಟಿಐ. ಬ 18 ವರ್ಷ 7790/- 
ತ/ಅಬ್ದುಲ್‌ ಜಬ್ಬಾರ್‌ ಎಲ್‌.ಸಿ ಲೈನಮೆನ್‌ ದಿ:2-5-1996 
ಅಂಬಲಪ್ಪ ಎಸ್‌ಎಸ್‌ ಎಸ್‌.ಎಸ್‌, ಪುರ:ಸುರ:ಸಿಬ್ಬಂದಿ:ನೇಮಕ:52:1996- 
14 5/1/1970 ಪ.ಜಾತಿ 1/1/1996 — ಸೇವಕ 18 ವರ್ಷ 7790/- 
ತ/ಪುರದಪ್ಪ ಎಲ್‌.ಸಿ ಎಲ್‌.ಸಿ 97 ದಿನಾಂಕ 01-01-1996 














































































































೩೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ನಗರ ಸ್ಥಳೀಯ ಸಂಸ್ಥೆ: ಪಟ್ಟಣ ಪಂಚಾಯತ ಗುರುಮಠಕಲ್‌ 
ಸಂ:ಪುರಸಭೆ: ಸಿಬ್ಬಂದಿ:95-96, 
ಟಿ. ಭೀಮಶಪ ತಂದೆ ಎಸ್‌.ಎಸ್‌. ನೀರು ಸರಬರಾಜು | ನೀರು ಸರಬರಾಜು 
1 ಈ 21/10/1968 ಎಸ್‌.ಸಿ 15-02-1996 ಎಸ್‌.ಎಸ್‌.ಎಲ್‌.ಸಿ ದಿನಾಂಕ: 15-02-1996, 18 ವರ್ಷ 7480/- 
ಹಣಮಂತ್ತು ಎಲ್‌.ಸಿ ಹೇಲ್ದರ್‌ ಹೇಲ್ದರ್‌ 
ರೂ. 600 
ಸಂ:ಪುರಸಭೆ: ಸಿಬ್ಬಂದಿ:95-96, 
ಕೆ. ಹಣಮಂತ ತಂದೆ ಎಸ್‌.ಎಸ್‌. 
2 7/6/1970 ಎಸ್‌.ಸಿ 15-02-1996 ಎಸ್‌.ಎಸ್‌.ಎಲ್‌.ಸಿ ಪೌ.ಕಾ ಪೌ.ಕಾ ದಿನಾಂಕ: 15-02-1996, 18 ವರ್ಷ 7480/- 
ಬಸ್ಸಪ್ಪ ಎಲ್‌.ಸಿ 
ರೂ. 600 
ಸಂ:ಪುರಸಭೆ: ಸಿಬ್ಬಂದಿ:95-96, 
ಮೋನಪ ತಂದೆ ಎಸ್‌.ಎಸ್‌. p 
3 ಜ್‌ 1/5/976 ಎಸ್‌.ಸಿ 15-02-1996 ಎಸ್‌.ಎಸ್‌.ಎಲ್‌.ಸಿ ಲೋಡರ ಲೋಡರ ದಿನಾಂಕ: 15-02-1996, 18 ವರ್ಷ 7480/- 
ನಿಂಗಪ್ಪ ಎಲ್‌.ಸಿ 
ರೂ. 600 
ಸಂ:ಪುರಸಭೆ: ಸಿಬ್ಬಂದಿ:95-96, 
ವೆಂಕಟೇಶ ತಂದೆ ಎಸ್‌.ಎಸ್‌. 
4 1/7/1976 ಸಾಮಾನ್ನ 15-02-1996 ಎಸ್‌.ಎಸ್‌.ಎಲ್‌.ಸಿ ಲೋಡರ ಲೋಡರ ದಿನಾಂಕ: 15-02-1996, 18 ವರ್ಷ 7480/- 
ನರಸಪ್ಪ ಭ್ಯ ಎಲ್‌.ಸಿ 
ರೂ. 600 
ಸಂ:ಪುರಸಭೆ: ಸಿಬ್ಬಂದಿ:95-96, 
ವಿ ಚನ್ನಪ್ಪ ತಂದೆ ಸಿದ್ದಣ್ಣ 24/10/1980 ಲಿಂಗಾಯತ 15-02-1996 ಪಿಯುಸಿ ಪಿಯುಸಿ ಲೋಡರ ಲೋಡರ ದಿನಾಂಕ: 15-02-1996, 18 ವರ್ಷ 7480/- 
ರೂ. 600 
ಸಂ:ಪುರಸಭೆ: ಸಿಬ್ಬಂದಿ:95-96, 
ನಾಗರಾಜ ತಂದೆ 
6 ಇಟು 30/2/1979 ಸಾಮಾನ್ಯ 15-02-1996 ಐ.ಟಿ.ಐ. ಐ.ಟಿ.ಐ. ಲೋಡರ ಲೋಡರ ದಿನಾಂಕ: 15-02-1996, 18 ವರ್ಷ 7480/- 
ಭೀಮರಾ 
ರೂ. 600 
ಸಂ:ಪುರಸಭೆ: ಸಿಬ್ಬಂದಿ:95-96, 
ರಿಯಾಜ್‌ ತಂದೆ 
7 1/6/1979 ಮುಸ್ಲಿಂ 15-02-1996 ಜೆ.ಓ.ಸಿ, ಜೆಸಿ, ಪೌ.ಕಾ ಪೌ.ಕಾ ದಿನಾಂಕ: 15-02-1996, 18 ವರ್ಷ 7480/- 
ಮಹ್ಮದ ನದೀಮ ` 
ರೂ. 600 
ಸಂ:ಪುರಸಭೆ: ಸಿಬ್ಬಂದಿ:95-96, 
ಅನ೦ತಮ್ಮ ಗಂಡ 
8 ಬ ತ 11/2/1967 ಎಸ್‌.ಸಿ 15-02-1996 — — ಪೌ.ಕಾ ಪೌ.ಕಾ ದಿನಾಂಕ: 15-02-1996, 18 ವರ್ಷ 7480/- 
ತಿಪಣ್ಣ 
ಹ ರೂ. 600 
ಈ 





ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ 
ಹಾಗೂ ದಾಖಲೆ ಸುಳ್ಳು/ಘೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ. 


ಸಿದ್ದಿಕ್‌ ಪಾಷ 
pn ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC. 50 ನಗರಾಭಿವೃದ್ಧಿ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ನಗರಾಭಿವೃದ್ಧಿ ಸಚಿವಾಲಯ 


೩೩೯೭ 





ಅಧಿಸೂಚನೆ ಸಂಖ್ಯೆ:ನಅಇ 89 ಎಂಎಲ್‌ಆರ್‌ 2014(ಭಾಗ-1), ಬೆಂಗಳೂರು ದಿನಾಂಕ:09.10.2014 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರನ್ವಯ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ:10.04.2006ರ೦ದು 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ ಅಧಿನಿಯಮವು ಜಾರಿಗೆ 
ಬಂದ ದಿನಾಂಕದಂದು ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿ ಅಧಿಸೂಚಿಸಲಾಗಿದೆ. ಅದರಂತೆ ಈ ಕೆಳಕಂಡ ಅರ್ಹ ದಿನಗೂಲಿ ನೌಕರರು ಅಧಿಸೂಚನೆ 


























ಸಂಖ್ಯೆಸಂವ್ಯಶಾಇ/77/ಶಾಸನ/2012, ದಿನಾಂಕ:15.02.2013ರ ಅಧಿನಿಯಮದ ಪ್ರಕಾರ ಬದ್ಧರಾಗಿರತಕ್ಕದ್ದು. 
ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿ ನೌಕರರ ವಿವರಗಳು (ಕೊಡಗು ಜಿಲ್ಲೆ) 
ದಿನಗೂಲಿ 
ದಿನಗೂಲಿ ಸೇವೆಗೆ 
ವರ್ಗ (ಸಾಮಾನ್ಯ/ ಸೇವೆಗೆ ಸೇರುವ ಪ್ರಸ್ತುತ ನೇಮಕಗೊಂಡ 
ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಹಿಂದುಳಿದ ವೇಳೆ ವಿದ್ಯಾರ್ಹತೆ ಹುದ್ದೆ ಹಾಗೂ 
ಕ್ರ ಅಭ್ಯರ್ಥಿಯ ಹುಟ್ಟಿದ ದಿನಗೂಲಿ ಸೇವೆಗೆ ಸ ಪ್ರಸ್ತುತ ನಿರ್ವಹಿಸುತ್ತಿರುವ ಹುದ್ದೆ ದಿನಗೂಲಿ ಸೇವೆಗೆ ತೆಗೆದುಕೊಳ್ಳಲು ಸೇವೆ (ಸೇವಾ ಸೇವೆಯಲ್ಲಿರುವ ಬಗ್ಗೆ 
ವರ್ಗ/ಪರಿಶಿಷ್ಟ ಅಭ್ಯರ್ಥಿಯ ಹಾಗೂ ವೃಂದ & ನ್ನ ks ಟೆ 
ಸಂ ಹೆಸರು ದಿನಾಂಕ ಸೇರಿದ ದಿನಾಂಕ ಹಾಗೂ ವೃಂದ ಹೊರಡಿಸಿದ ಆದೇಶ ಹಾಗೂ ವೇತನ ವಿಭಿನ್ನತೆ ಷರಾ (ವೇತನ 
ಜಾತಿ/ ಪರಿಶಿಷ್ಟ ವಿದ್ಯಾರ್ಹತೆ ಪಡೆದ ನೇಮಕಾತಿ 
ವಿವರದೊಂದಿಗೆ) ಇತರೆ) 
ಪಂಗಡ) ಮತ್ತು ಪಡೆದ ದಿನಾಂಕ ನಿಯಮದನ್ವಯ 
ದಿನಾಂಕ ನಿಗದಿಪಡಿಸಿದ 
ವಿದ್ಯಾರ್ಹತೆ 
1 9. 3 4 5 6 7 8 9 10 11 12 
ನಗರ ಸ್ಥಳೀಯ ಸಂಸ್ಥೆ: ನಗರಸಭೆ ಮಡಿಕೇರಿ 
PE ಪಸ್ತುತ 
ಜೆ ಪೌರ ಹ No.SB/707188/17.07.1991 ಹುದ್ದೆಯಲ್ಲಿ 
1 ಶ್ರೀಮತಿ ಜಯಮ್ಮ 22.12.1908 12.07.1991 ಅವಿದ್ಯಾವಂತೆ ಅವಿದ್ಯಾವಂತೆ (ಕ್ರ.ಸಂ-42) ದಿನಾಂಕ 24.11.2000ರ 22 ವರ್ಷ 
ಪರಿಶಿಷ್ಟ ಜಾತಿ ಕಾರ್ಮಿಕೆ (ಡಿ ವೃಂದ) ಕರ್ತವ, 
i ಕೌನ್ಸಿಲ್‌ ನಿರ್ಣಯ ಸ 
ರೂ. 16.15 ಪ್ರತಿ ದಿನ ಒಂದಕ್ಕೆ ನಿರ್ವಹಿಸುತ್ತಿದ್ದಾ! 
ಪಸು 
VR No.SB/643/20.03.1996 ಪ್ರಸ್ತುತ 
ಪೌರ ಪೌರಕಾರ್ಮಿಕೆ (ಕ್ರಸಂ-42) ದಿನಾಂಕ 24.11.2000ರ ಹುದ್ದೆಯಲ್ಲಿ 
2 ಶ್ರೀಮತಿ ಹನುಮಿ 04.07.1968 ಪರಿಶಿಷ್ಟ ಜಾತಿ 25.01.1996 ಅವಿದ್ಯಾವಂತೆ ಅವಿದ್ಯಾವಂತೆ 20 ವರ್ಷ 
ಸ ಕಾರ್ಮಿಕೆ (ಡಿ ವೃಂದ) ಕೌನ್ಸಿಲ್‌ ನಿರ್ಣಯ ಕರ್ತವ್ಯ 
ರೂ. 42.60 ಪ್ರತಿ ದಿನ ಒಂದಕ್ಕೆ ನಿರ್ವಹಿಸುತ್ತಿದ್ದಾರೆ 
VR No. ಪ್ರಸ್ತುತ 
SB/030324/09.02.1994 
ಆದಿ ಕರ್ನಾಟಕ ಪೌರ ಪೌರಕಾರ್ಮಿಕೆ ಹು ನೆಯಲ್ಲಿ 
3 ಶ್ರೀಮತಿ ಲಕ್ಷ್ಮಿ 10.07.1968 03.02.1994 ಅವಿದ್ಯಾವಂತೆ ಅವಿದ್ಯಾವಂತೆ (ಕ್ರ.ಸಂ-07) ದಿನಾಂಕ 24.11.2000ರ 19 ವರ್ಷ 
ಪರಿಶಿಷ್ಟ ಜಾತಿ ಕಾರ್ಮಿಕೆ (ಡಿ ವೃಂದ) ಕರ್ತವ್ಯ 
4 ಕೌನ್ಸಿಲ್‌ ನಿರ್ಣಯ ಸ 
ರೂ. 28.75 ಪ್ರತಿ ದಿನ ಒಂದಕ್ಕೆ ನಿರ್ವಣಸುತ್ತಿದ್ದಾರ 

































































೩೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
108/672143/22.05.1993 
6ನೇ 6ನೇ ವಾಲ್ವ್‌ (ಕ್ರಸಂ-03) ದಿನಾಂಕ ಪ್ರಸ್ತುತ ಹುದ್ದೆಯಲ್ಲಿ 
ಶ್ರೀ ಬಿ.ಎಂ. ಬಾಬು ಬಂಟ ಸಹಾಯಕ ಹ 
4 11.04.1968 10.05.1993 ತರಗತಿ ತರಗತಿ ಮೆನ್‌ 08.09.2000ರ ಕೌನಿಲ್‌ 20 ವರ್ಷ ಕರ್ತವ್ಯ 
ರೈ ಸಾಮಾನ್ಯ ವಾಲ್‌ಮೆನ್‌ ಡ್‌ ದ 
10.04.1983 10.04.1983 (ಡಿ ವೃಂದ) ನಿರ್ಣಯ ನಿರ್ವಹಿಸುತ್ತಿದ್ದಾರೆ 
ರೂ. 25.40 ಪ್ರತಿ ದಿನ ಒಂದಕ್ಕೆ 
VR No. SB/038566/95-96 
10ನೇ 10ನೇ ಸಹಾಯಕ ಆ ಪ್ರಸ್ತುತ ಹುದ್ದೆಯಲ್ಲಿ 
ಗಾಣಿಗ ವಾಲ್ವ್‌ (ಕ್ರಸ೦-11) ದಿನಾಂಕ 08.09.2000ರ j 
ಪ್ರಿ ಶ್ರೀ ಪಿ.ಕೆ. ಸತೀಶ್‌ 25.04.1978 02.10.1995 ತರಗತಿ ತರಗತಿ ವಾಲ್‌ 18 ವರ್ಷ ಕರ್ತವ್ಯ 
ಹಿಂದುಳಿದ ವರ್ಗ ಮೆನ್‌ (ಡಿ ವೃಂದ) ಕೌನ್ಸಿಲ್‌ ನಿರ್ಣಯ 
02.03.1994 | 02.03.1994 ಮೆನ್‌ ನಿರ್ವಹಿಸುತ್ತಿದ್ದಾರೆ 
ರೂ. 38.05 ಪ್ರತಿ ದಿನ ಒಂದಕ್ಕೆ 
ಆದಿ 
VR No. SB/038566/95-96 
10ನೇ ಸಹಾಯಕ ಪ್ರಸ್ತುತ 
ಶ್ರೀ ಕೆ.ವಿ. ಕರ್ನಾಟಕ 9ನೇ ತರಗತಿ ಕಛೇರಿ ಸಹಾಯಕ (ಕ್ರ.ಸಂ.-23) ದಿನಾಂಕ 
6 14.09.1982 02.10.1995 ತರಗತಿ ವಾಲ್ವ್‌ 18 ವರ್ಷ ಹುದೆಯಲಿ ಕರ್ತವ 
ಚಂದ್ರಶೇಖರ್‌ ಪರಿಶಿಷ್ಟ 01.03.1994 (ಸಿ ವೃಂದ) 12.09.2012ರ ಕೌನ್ಸಿಲ್‌ ನಿರ್ಣಯ ದಸ: "ನಾ ಠಿ 
25.04.2007 ಮೆನ್‌ ಸ ನಿರ್ವಹಿಸುತ್ತಿದ್ದಾರೆ 
ಜಾತಿ ರೂ. 42.60 ಪ್ರತಿ ದಿನ ಒಂದಕ್ಕೆ 
VR No. SB/463788/96-97 
ದಿಶೀಯ ದಿಶೀಯ ಸಹಾಯಕ (ಕ್ರಸಂ.-25) ದಿನಾಂಕ ಪ್ರಸ್ತುತ 
ಶ್ರೀ ವೈ.ಇ. ಗೌಡ ಕ ನ ಕಛೇರಿ ಸಹಾಯಕ ಬ 
7 24.03.1975 08.04.1996 ಪಿ.ಯು.ಸಿ. ಪಿ.ಯು.ಸಿ ವಾಲ್ಟ್‌ 12.09.2012ರ ಕೌನ್ಸಿಲ್‌ ನಿರ್ಣಯ 17 ವರ್ಷ ಹುದೆಯಲಿ ಕರ್ತವ 
ಸೋಮಶೇಖರ್‌ ಸಾಮಾನ್ಯ (ಸಿ ವೃಂದ) ದಸ ಫಥ ಅ 
22.11.1995 22.11.1995 ಮೆನ್‌ ರೂ. 42.60 ನಿರ್ವಹಿಸುತ್ತಿದ್ದಾರೆ 
ಪ್ರತಿ ದಿನ ಒಂದಕ್ಕೆ 
ಆದಿ 
VR, SB/463788/96-97 
9ನೇ 10ನೇ ಸಹಾಯಕ ವಾಲ್ಟ್‌ ಪ್ರಸ್ತುತ 
ಶ್ರೀ ನಾಗೇಶ್‌ ಕರ್ನಾಟಕ (ಕ್ರಸ೦.-27) ದಿನಾಂಕ 
8 04.05.1980 08.04.1996 ತರಗತಿ ತರಗತಿ ವಾಲ್‌ ಮೆನ್‌ 17 ವರ್ಷ ಹುದೆಯಲಿ ಕರ್ತವ 
ಎ.ಎಸ್‌. ಪರಿಶಿಷ್ಟ 12.09.2012ರ ಕೌನ್ಸಿಲ್‌ ನಿರ್ಣಯ ಎ 2 
02.03.1995 | 05.05.2008 ಮೆನ್‌ (ಡಿ ವೃಂದ) ನಿರ್ವಹಿಸುತಿದ್ದಾರೆ 
ಜಾತಿ 4 ರೂ. 55.60 ಪ್ರತಿ ದಿನ ಒಂದಕ್ಕೆ ಸು 
ತಿ ಲ ಡ್ಯ 
ನಗರ ಸ್ಥಳೀಯ ಸಂಸ್ಥೆ: ಪಟ್ಟಣ ಪಂಚಾಯಿತಿ ಸೋಮವಾರಪೇಟೆ 
ಮಂಡಲ ಪಂಚಾಯಿತಿ 1. 
ಪ್ರಸ್ತುತ ದಿನಗೂಲಿ 
| ಕ ಸ ದಿ:27-8-1994 ರಂದು ನಡೆದ ಸೇವೆ ಸಲ್ಲಿಸುತ್ತಿದ್ದಾರೆ. 
ಕು:ಎ.ಎಂ.ಹೊನಲಾ ಹಿಂದುಳಿ 10ನೇ 10ನೇ ಬೆರಳಚ್ಚು ಚತ ಮಸ 19 ವರ್ಷಕ್ಕೂ ಕ 
I ಸ 7/18/1960 8/27/1994 ಣೆ ಬೆರಳಚ್ಚುಗಾರರು ಸಾಮಾನ್ಯ ಸಭೆಯ ನಡಾವಳಿಯ 1 ದಿನಗೂಲಿ 
ದೇವಿ ವರ್ಗ 3 ಬಿ ತರಗತಿ ತರಗತಿ ಗಾರರು ಠರಾವು ಸಂಖ್ಯೆ 1054ರ ಮಂಲ್ಲಳ್ಳರುತ್ತಾರ ವೇತನದಲ್ಲಿ ಮಾಸಿಕ 
ತೀರ್ಮಾನದಂತೆ ಅಂದಿನಿಂದಲೂ 
ರೂ.7276 
ಪಟಣ ಪಂಚಾಯಿತಿಯಲ್ಲಿ 









































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೩೯೯ 








ದಿನಗೂಲಿಯಲ್ಲಿ ಬೆರಳಚ್ಚುಗಾರರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದು ಸರ್ಕಾರದ 
ಆದೇಶ ಸಂಖ್ಯೆ ಯುಡಿಡಿ 76 
ಬಿಎಂಎಸ್‌ 2007 ಬೆ೦ಗಳೂರು 
ದಿ:19-10-2007ರಂದು ಬೆರಳಚ್ಚು 
ಹುದ್ದೆಯು ರದ್ದುಗೊಳಿಸಲಾಗಿರುವ 
ಮೇರೆ ಪಟ್ಟಣ ಪಂಚಾಯಿತಿ 
ಕಚೇರಿಯಲ್ಲಿ ಕಂಪ್ಯೂಟರ್‌/ಡಾಟಾ 
ಎಂಟ್ರಿ ಆಪರೇಟರ್‌ ಹುದ್ದೆಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 





ನೈರ್ಮಲೀಕರಣ ಲಾರಿ ಚಾಲಕರಾಗಿದ್ದ 


ಶ್ರೀ ಕೆ.ಪಿ.ಲಕ್ಷ್ಮಿನಾರಾಯಣ ಇವರು 






































ದಿ:31-10-99ರಂದು ವಯೋ ಪ್ರಸ್ತುತ ದಿನಗೂಲಿ 
ನೀರು ನಿವೃತ್ತಿಗೊಂಡಾಗ ಖಾಲಿ ಇದ್ದ ಸೇವೆ ಸಲ್ಲಿಸುತ್ತಿದ್ದಾರೆ. 
ಕೊಡವ 8ನೇ 8ನೇ ತ 1 23 ವರ್ಷಕ್ಕೂ ಕ್‌ 
2 ಶ್ರೀ ಟಿ.ಡಿ.ರಾಜೇಶ್‌ 9/1/1973 12/1/1990 ಸರಬರಾಜು ವಾಹನ ಚಾಲಕ ವಾಹನ ಚಾಲಕ ಹುದ್ದೆಗೆ ದಿನಗೂಲಿ 
(ಹೆಗ್ಗಡ) ತರಗತಿ ತರಗತಿ ಮೇಲ್ಪಟ್ಟರುತ್ತಾರೆ 
ಸಹಾಯಕ ಶ್ರೀ ಟಿ.ಡಿ.ರಾಜೇಶ್‌ ಇವರನ್ನು ಪಟ್ಟಣ ವೇತನದಲ್ಲಿ ಮಾಸಿಕ 
ಪಂಚಾಯಿತಿ ಠ.ಸಂ.1071 ರೂ.7165/- 
ದಿ:25-11-99ರಂತೆ ದಿನಗೂಲಿಯಲ್ಲಿ 
ನೇಮಕ ಮಾಡಿಕೊಳ್ಳಲಾಗಿದೆ. 
ಪ.ಪಂ. 
1 ಯಾವುದೂ ಇರುವುದಿಲ್ಲ 
ಕುಶಾಲನಗರ y 
ಪ.ಪಂ. 
2 ಯಾವುದೂ ಇರುವುದಿಲ್ಲ 
ವಿರಾಜಪೇಟೆ i 











ಈ ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ ಹಾಗೂ 
ದಾಖಲೆ ಸುಳ್ಳು/ಘೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ. 


ಸಿದ್ದಿಕ್‌ ಪಾಷ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 





೩೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ:ನಅಇ 89 ಎಂಎಲ್‌ಆರ್‌ 2014(ಭಾಗ-2), ಬೆ೦ಗಳೂರು ದಿನಾಂಕ:09.10.2014 


ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರನ್ವಯ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ:10.04.2006ರಂದು 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ 
ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಂದು ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿ ಅಧಿಸೂಚಿಸಲಾಗಿದೆ. ಅದರಂತೆ ಈ ಕೆಳಕಂಡ ಅರ್ಹ ದಿನಗೂಲಿ 
ನೌಕರರು ಅಧಿಸೂಚನೆ ಸಂಖ್ಯೆ:ಸಂವ್ಯಶಾಇ/77/ಶಾಸನ/2012, ದಿನಾಂಕ:15.02.2013ರ ಅಧಿನಿಯಮದ ಪಕಾರ ಬದ್ಧರಾಗಿರತಕ್ಕದ್ದು. 


ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ನ್ನು ಅನುಷ್ಠಾನಗೊಳಿಸುವ ಬಗ್ಗೆ ದಿನಾಂಕ: 10-04-2006ರಂದು 10 ವರ್ಷಗಳ ನಿರಂತರವಾದ ಸೇವೆಯನ್ನು ಸಲ್ಲಿಸಿರುವ ಹಾಗೂ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿ 
ನೌಕರರ ವಿವರ (ಮೈಸೂರು ಜಿಲ್ಲೆ 





























EE ದಿನಗೂಲಿ ಒಟ್ಟು ಪ್ರಸ್ತುತ 
೯ 
Ke ಸೇವೆಗೆ ಪ್ರಸ್ತುತ ದಿನಗೂಲಿ ಸೇವೆಗೆ ನೇಮಕಗೊಂಡ ದಿನಗೂಲಿ ದಿನಗೂಲಿ 
(ಸವತ qa | ನಾತ ಹುದೆ ಹಾಗೂ ವಂದ (ಸದರಿ | ಪ್ರಸ್ತುತ ನಿರ್ವಹಿಸು | ದಿನಗೂಲಿ ಸೇವೆಗೆ ತೆಗೆದು | ಸೇವೆ ಸೇವೆಯಲ್ಲಿ 
3 ಭೃರ್ಥಿಯ ಹೆಸರು ಹುಟ್ಟಿದ ದಿನಾಂಕ aa RRS ಭೃಥಿಯ ಈ ಹುದೆಗೆ ವೃಂದ | ನೇಮಕಾತಿ (ಸೇವಾ ಷಃ 
ಅಭ್ಯರ್ಥಿ: ಸರು ು ನಾಂ ಅ ಹಾ ು ೦ದ ಹ ನೇಮಕಾ 2 ಸೆ ಷರಾ 
ಸಂ $ ಟಿ ವರ್ಗ/ ಪರಿಶಿಷ್ಟ | ಸೇರಿದ ದಿನಾಂಕ ಕ ನ ತ್ರರುವ ಹುದ್ದೆ ಕಳ್ಳನ ಹೊರಡಿಸಿದ ಕುವಬಗ್ಗೆ 
i ವಿದ್ಯಾರ್ಹತೆ ಪಡೆದ ನಿಯಮದನ್ನಯ ನಿಗಧಿಪಡಿಸಿದ ಹಾಗೂ ವೃಂದ ಆದೇಶ ಹಾಗೂ ವೇತನ ವಿಚ್ಛಿನ್ನತೆ ಷರಾ 
೦೪ 
ಇ ಮತ್ತು ಪಡೆದ | ದಿನಾಂಕ ವಿದ್ಯಾರ್ಹತೆ) ವಿವರ (ವೇತನ, 
ಪಂಗಡ) 
ದಿನಾಂಕ ದೊಂದಿಗೆ) ಇತರೆ) 
1 2 3 4 5 6 7 8 9 10 11 12 13 
ನಗರ ಸ್ಥಳೀಯ ಸಂಸ್ಥೆ: ಪುರಸಭೆ ಕೆ.ಆರ್‌. ನಗರ 
ಪ್ರಸ್ತುತ ಟೈಂ ಸ್ಕೇಲ್‌ ವೇತನ ಮಾನ್ಯ ನಿರ್ದೇಶಕರು, 
4800/-, D.A, HRA ಮತ್ತು ಪೌರಾಡಳಿತ 
ಇತರೆ ಭತ್ಯೆಗಳು ನಿರ್ದೇಶನಾಲಯ, 
SE ಪಾವತಿಸಲಾಗುತ್ತದೆ ಬೆಂಗಳೂರು ರವರ ಪತ್ರ 
17/9/1999 ವರೆಗೆ 
ವಾಲ್ವ್‌ ವಾಲ್ಟ್‌ ಕೌನಿಲ್‌ ಸಂ: ಪೌನಿ/ಸಿಬ್ಬಂದಿ/ 
1 ಹೆಚ್‌.ಆರ್‌. ಕೇಶವ 01-07-1969 ವೈಷ್ಣವ 01-09-1987 8 ನೇ ತರಗತಿ ಆ 4 ದಿನಗೂಲಿ 18/09/1999 
ಮೆನ್‌ ಮೆನ್‌ ನಿರ್ಣಯ ಚೆ ಮೈಜಿ 
ರಿಂದ ಟೈಂ ಸ್ಕೇಲ್‌ ೆ 
ವೇತನ /ಸಿ.ಆರ್‌:38/1999-2000, 
ದಿ: 18/09/1999 ರ 
ಮೇರೆಗೆ ಟೈಂ ಸ್ಕೇಲ್‌ 
ಮಂಜೂರಾಗಿದೆ 
2೦/೨/1೨88 ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦೨/1೨೨೦ ವರೆಗೆ 4800/-, D.A, HRA 
ಕೆ.ಎಸ್‌. 7ನೇ ವಾಲ್ಟ್‌ ವಾಲ್ಟ್‌ ಕೌಸ್ಟಿಲ್‌ 
2 08-01-1963 ಒಕ್ಕಅಗ 2೦/೦೨/1೨58 ಮ ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ಅ೦ಗರಾಜು ತರಗತಿ ಮೆನ್‌ ಮೆನ್‌ ನಿರ್ಣಯ 
18/೦೨/19೨೨ ರಿಂದ ಪಾವತಿಸ ಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 












































ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


೩೪೦೧ 


























ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
4800/-, D.A, HRA 
2೦/೦೨/1೨88 ರಿಂದ ಮತ್ತು ಇತರೆ ಭತ್ಯೆಗಳು 
17/೦9/1೨೨೨ ವರೆಗೆ ಪಾವತಿಸಲಾಗುತ್ತಿದೆ 
5510 ತೋಟ ವಾಲ್ಟ್‌ ಕೌಸ್ಟಿಲ್‌ 
3 ಕೃಷ್ಣ 01-03-1964 ಪ.ಜಾತಿ 2೦/೦೨/1೨88 ದಿನಗೂಲ. 
ಅನುತ್ತೀರ್ಣ ಗಾರಿಕೆ ಮೆನ್‌ ನಿರ್ಣಯ 
18/೦೨/1೨೨೨ ರಿಂದ 
ಟೈಂ ಸೇಲ್‌ ವೇತನ 
ಕ್‌ 
2೦/೦೨/1988 ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦9/1೨೨೨ ವರೆಗೆ 4800/-, D.A, HRA 
3ನೇ ವಾಲ್ಟ್‌ ವಾಲ್ಟ್‌ ಕೌಸ್ಟಿಲ್‌ 
4 ಕೆ.ರಾಚಯ್ಯ 25/೦೨/1963 ಪ.ಜಾತಿ 29/೦೨/1೦88 ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ತರಗತಿ ಮೆನ್‌ ಮೆನ್‌ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸೇಲ್‌ ವೇತನ 
ರ್‌ 
೦1/೦೨/1೨೨೦ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦೨/1೨೨೨ ವರೆಗೆ 4800/-, D.A, HRA 
3ನೇ ವಾಲ್ಟ್‌ ವಾಲ್ಟ್‌ ಕೌನಿಲ್‌ 
5 ಸಿಧರಾಜು 2೦/೦7/1೨58 ಈಡಿಗ 01-0೨-1990 i ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ಇ ತರಗತಿ ಮೆನ್‌ ಮೆನ್‌ ನಿರ್ಣಯ 
18/೦೨/1೨೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸೇಲ್‌ ವೇತನ 
ಕ್ರ 
೦1/೦೮/1೨೨೨ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦೨/1೨೨೨ ವರೆಗೆ 4.5೦೦/-, 
೨ನೇ ವಾಲ್ಟ್‌ ವಾಲ್ಟ್‌ ಕೌನಿಲ್‌ 
6 |ಕೆ.ಸ್ಟಾಮಿ 01-06-1971 ಪ.ಜಾತಿ 01-06-1992 ಸ ದಿನಗೂಅ, D.A, HRA ಮತ್ತು ಇತರೆ 
ತರಗತಿ ಮೆನ್‌ ಮೆನ್‌ ನಿರ್ಣಯ 
18/೦೨/1೨೨೨ ರಿಂದ ಭತ್ಯೆಗಳು 
ಟೈಂ ಸ್ಟೇಲ್‌ ವೇತನ ಪಾವತಿಸಲಾಗುತ್ತಿದೆ 
೦1/೦೮/1೨೨೨ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦9/1೨೨೨ ವರೆಗೆ 4800/-, D.A, HRA 
SSLC ವಾಲ್ಟ್‌ ಕೌನ್ಸಿಲ್‌ 
7 ಮಂಜುನಾಥ 25/06/1೨63 ಕುಂಬಾರ 01-06-1992 ಪ್ಲಂಬರ್‌ 4 ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ಅನುತ್ತೀರ್ಣ ಮೆನ್‌ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸೇಲ್‌ ವೇತನ 
ಕ್ರ 
ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
2೦/೦೨/1೨88 ರಿಂದ ಸ 
4800/-, D.A, HRA 
17/೦೨/1೨೨೨ ವರೆಗೆ 
3ನೇ ವಾಲ್ಟ್‌ ಕೌನ್ಸಿಲ್‌ ಮತ್ತು ಇತರೆ ಭತ್ಯೆಗಳು 
8 ಎಂ.ರಾಚಯ್ಯ 22/೦8/1963 ಪ.ಜಾತಿ 29/೦೨/1೨88 ಕಿನರ್‌ ದಿನಗೂಲ. 
ತರಗತಿ ಮೆನ್‌ ನಿರ್ಣಯ ಪಾವತಿಸಲಾಗುತ್ತಿದೆ 
18/೦೨/1೨೨೨ ರಿಂದ 
ಟೈಂ ಸ್ಟೇಲ್‌ ವೇತನ 






































ಮಾನ್ಯ ನಿರ್ದೇಶಕರು, 
ಪೌರಾಡಳಿತ 
ನಿರ್ದೇಶನಾಲಯ, 
ಬೆ೦ಗಳೂರು ರವರ ಪತ್ರ 
ಸಂ: ಪೌನಿ/ಸಿಬ್ಬಂದಿ/ 
ಮೈ.ಜಿ /ಸಿ.ಆರ್‌:38/1999- 
2000, ದಿ: 18/09/1999 
ರ ಮೇರೆಗೆ ಟೈಂ ಸ್ಕೇಲ್‌ 


ಮಂಜೂರಾಗಿದೆ 
































೩೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಪ್ರಸ್ತುತ ಟೈಂ ಸ್ಟೇಲ್‌ ವೇತನ ಮಾನ್ಯ ನಿರ್ದೇಶಕರು, 
4800/-, D.A, HRA ಪೌರಾಡಳತ 
14/೦೨/1೨೦1 ರಿಂದ ಮತ್ತು ಇತರೆ ಭತ್ಯೆಗಳು ನಿರ್ದೇಶನಾಲಯ, 
17/೦೨/1೨೨೨ ವರೆಗೆ ಪಾವತಿಸಲಾಗುತ್ತಿದೆ ಎ 
7ನೆ ವಾಲ್ಟ್‌ Es ಬೆಂಗಳೂರು ರವರ ಪತ್ರ 
೨ | ನಾರಾಯಣ 05-01-1972 ಪ.ಜಾತಿ 14/೦೨/1೨೨1 ಸ್ಲಿನರ್‌ ನ್ಯ ದಿನಗೂಅ, ಸಂ:ಪೌನಿ/ಸಿಬಂದಿ/ಮ್ಸೆ.ಜ 
ತರಗತಿ ಮೆನ್‌ ನಿರ್ಣಯ ಐ ಈ 
18/೦೨/1೨೨೨ ರಿಂದ / ಸಿ.ಆರ್‌:38/19೦೦- 
ಟೈಂ ಸ್ಫೇಲ್‌ ವೇತನ 2೦೦೦, ದಿ:18/೦೨/1೨೦೦ 
ರ ರೀತ್ಯಾ ಟೈಂ ಸ್ನೇಲ್‌ 
ಮಂಜೂರಾಗಿದೆ 
16/12/1989 ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦೨/1೨೨೨ ವರೆಗೆ 5200/-, D.A, HRA 
3ನೇ ವಾಲ್ಟ್‌ ಕೌನಿಲ್‌ 
1೦ | ಎಸ್‌.ರಮೇಶ 01-06-1967 ಈಡಿಗ 16/12/195೨ ಡ್ರೈವರ್‌ ಆ ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ತರಗತಿ ಮೆನ್‌ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
ಕ್‌ 
೦1/೦7/19೨೦ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
ಸವ 17/೦9/1೨೨೨ ವರೆಗೆ 4800/-, D.A, HRA 
ಸ್ಸ 
11 | ಲೋಕೇಶ್‌. ಕೆ. 2/4/1969 ಕುರುಬ 01-07-1990 ಪಿ.ಯು.ಸಿ ಡಿ ಗ್ರೂಪ್‌ ಜಲ್‌ ಕಲೆಕ್ಟರ್‌ ಹ ಚ ದಿನಗೂಅ. ಮತ್ತು ಇತರೆ ಭತ್ಯೆಗಳು 
ನಿರ್ಣ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
ಕ್‌ 
೦1/೦7/19೨೦ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦೨/1೨೨೦ ವರೆಗೆ 4800, D.A, HRA 
ಪೌರ ಕೌನ್ಸಿಲ್‌ 
12 | ರಾಚಮ್ಯ 12-1೦-1963 ಪ.ಜಾತಿ ೦1-೦7-199೦ ಇಲ್ಲ ಪೌರ ಕಾರ್ಮಿಕ ದಿನಗೂಅ, ಮತ್ತು ಇತರೆ ಭತ್ಯೆಗಳು 
ಕಾರ್ಮಿಕ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
ಕ್‌ 
29/೦೨/1೨೨1 ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦9/1೨೨೨ ವರೆಗೆ 4800/-, D.A, HRA 
ಪೌರ ಕೌನ್ಸಿಲ್‌ 
13 ರಂಗಸ್ವಾಮಿ 05-01-1970 ಪ.ಜಾತಿ 2೨/೦೨/1೨೨1 ಇಲ್ಲ ಪೌರ ಕಾರ್ಮಿಕ ky ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ಕಾರ್ಮಿಕ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
ಕ್‌ 
೦1/೦3/1೨೨೨ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦9/1೨೨೨ ವರೆಗೆ 4800/-, D.A, HRA 
ಪೌರ ಕೌನ್ಸಿಲ್‌ 
14 ಪಳನಿ ೦5-೦೨-1೨೮೨ ಪ.ಖಾತಿ 01-08-1992 ಇಲ್ಲ ಪೌರ ಕಾರ್ಮಿಕ ಕ ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ಕಾರ್ಮಿಕ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
ಕ್‌ 

































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೪೦೩ 
ಪ್ರಸ್ತುತ ಟೈಂ ಸ್ಟೇಲ್‌ ವೇತನ ಮಾನ್ಯ ನಿರ್ದೇಶಕರು, 
4800/-, D.A, HRA ಪೌರಾಡಳತ 
ಮತ್ತು ಇತರೆ ಭತ್ಯೆಗಳು ನಿರ್ದೇಶನಾಲಯ, 
21/೦7/1989 ರಿಂದ ಪಾವತಿಸಲಾಗುತ್ತಿದೆ ಬೆ೦ಗಳೂರು ರವರ ಪತ್ರ 
17/೦೨/1೨೨೨ ವರೆಗೆ ಸಂ: 
ವಾಲ್ಟ್‌ ಕೌನ್ಸಿಲ್‌ 
15 | ಸಾಬೂಲಾಲ್‌ 26/04/1೨60 ಮುಸ್ಲಿಂ 21/07/198೨ ಇಲ್ಲ ಹೆಚ್ಚುವರಿ ದಿನಗೂಅ, ಪೌನಿ/ಸಿಬ್ಜ೦ದಿ/ಮೈ.ಅ 
ಮೆನ್‌ ನಿರ್ಣಯ 
18/೦೨/1೨೨೨ ರಿಂದ /ಸಿ.ಆರ್‌:38/19೦೦- 
ಟೈಂ ಸ್ಫೇಲ್‌ ವೇತನ 2೦೦೦, ದಿ: 
18/೦೨/1೨೨೨ರ ರೀತ್ಯ 
ಟೈಂ ಸ್ನೇಲ್‌ 
ಮಂಜೂರಾಗಿದೆ. 
೦1/೦೨/1೨೨೦ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦9/1೨೨೨ ವರೆಗೆ 4800/-, D.A, HRA 
ಎಂ.ಎಸ್‌. SSLC ತೋಟ ತೋಟ ಕೌನ್ಸಿಲ್‌ 
16 26/07/1967 ಅಂಗಾಯತ ೦1-೦೨-1೨೨೦ ದಿನಗೂ೦, ಮತ್ತು ಇತರೆ ಭತ್ಯೆಗಳು 
ಪ್ರಶಾಂತ್‌ ಅನುತ್ತೀರ್ಣ ಗಾರಿಕೆ ಗಾರಿಕೆ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
22/೦೮/1೨89 ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦೨/1೨೨೨ ವರೆಗೆ ೮೨೦೦/-. D.A, HRA 
ಐ.ಎಂ. ಬಳೆ ಕಛೇರಿ ಕೌಸ್ಟಿಲ್‌ 
17 21/೦೮/1963 2೭/೦5/1೨8೨ ಪಿ.ಯು.ಸಿ ಹೆಚ್ಚುವರಿ ದಿನಗೂಅ, ಮತ್ತು ಇತರೆ ಭತ್ಯೆಗಳು 
ಅನ್ನಪೂರ್ಣ ಬಣಜಗ ಸಹಾಯಕಿ ನಿರ್ಣಯ 
18/೦೨/19೦೦ ರಿಂದ ಪಾವತಿಸ 
ಟೈಂ ಸ್ಫೇಲ್‌ ವೇತನ ಲಾಗುತಿದೆ 
೦1/೦7/1೨8೨ ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
17/೦9/1೨೨೨ ವರೆಗೆ 5200/-, D.A, HRA 
ಕಛೇರಿ ಕೌನ್ಸಿಲ್‌ 
18 ಎಸ್‌. ಲಅತಮ್ಮ 18/02/1964 ಬ್ರಾಹ್ಮಣ ೦1-೦7-195೨ ಪಿ.ಯು.ಸಿ ಹೆಚ್ಚುವರಿ ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ಸ್‌ 
ಸಹಾಯಕಿ ನಿರ್ಣಯ 
18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
10/03/19೨3 ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
ಶಿಶು 17/೦9/1೨೨೨ ವರೆಗೆ ೮2೦೦/-, D.A, HRA 
SSLC ಕೌನ್ಸಿಲ್‌ 
19 | ಮೀನಾವತಿ ಬಾಲು 25/೦೮/1971 ಮರಾಠಿ 10-03-1993 ವಿಹಾರದ ಹೆಚ್ಚುವರಿ ದಿನಗೂಲ, ಮತ್ತು ಇತರೆ ಭತ್ಯೆಗಳು 
ಅನುತ್ತೀರ್ಣ ನಿರ್ಣಯ 
ಶಿಕಕ 18/೦೨/19೨೨ ರಿಂದ ಪಾವತಿಸಲಾಗುತ್ತಿದೆ 
ಬು 
ಟೈಂ ಸ್ಫೇಲ್‌ ವೇತನ 

































































೩೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಪ್ರಸ್ತುತ ಟೈಂ ಸ್ಟೇಲ್‌ ವೇತನ ಮಾನ್ಯ ನಿರ್ದೇಶಕರು, 
4800/-, D.A, HRA ಪೌರಾಡಳತ 
ಮತ್ತು ಇತರೆ ಭತ್ಯೆಗಳು ನಿರ್ದೇಶನಾಲಯ, 
10/06/19೨3 ರಿಂದ ಪಾವತಿಸಲಾಗುತ್ತಿದೆ ಬೆಂಗಳೂರು ರವರ ಪತ್ರ 
ಶಿಶು 17/೦೨/1999 ವರೆಗೆ ಸಂ: 
ಕೌನ್ಸಿಲ್‌ 
2೦ | ಸಣ್ಣಮ್ಮ ೦೮-೦4-1962 ಪ.ಜಾತಿ 10-06-1993 ಇಲ್ಲ ವಿಹಾರದ ಹೆಚ್ಚುವರಿ NE ದಿನಗೂಅ, ಪೌನಿ/ಸಿಬ್ಜ೦ದಿ/ಮೈ.೫ 
ಆಯಾ 18/೦೨/1೨೨೨ ರಿಂದ /ಸಿ.ಆರ್‌:38/19೦೦- 
ಟೈಂ ಸ್ಫೇಲ್‌ ವೇತನ 2೦೦೦, ದಿ: 
15/೦೨/1೨೨೨ರ ರೀತ್ಯ 
ಟೈಂ ಸ್ನೇಲ್‌ 
ಮಂಜೂರಾಗಿದೆ.. 
೦4/೦1/1988 ರಿಂದ ಪ್ರಸ್ತುತ ಟೈಂ ಸ್ಟೇಲ್‌ ವೇತನ 
ಶಿಶು ತು ೦೨/೦೨/1೨೨೮ ವರೆಗೆ ೮೨೦೦/-, D.A, HRA 
21 | ಮೀನಾಕ್ಷಿ 26-09-1960 ಉಪ್ಪಾರ 04-01-1088 ಪಿ.ಯು.ಸಿ ಷಿ ವಿಹಾರದ ಹೆಚ್ಚುವರಿ ಇಗ ದಿನಗೂಲ. ಮತ್ತು ಇತರೆ ಭತ್ಯೆಗಳು 
ಶಿಕ್ಷಕಿ 10/03/1೨೨6 ರಿಂದ ಪಾವತಿಸಲಾಗುತ್ತಿದೆ 
ಟೈಂ ಸ್ಫೇಲ್‌ ವೇತನ 
ನಗರ ಸ್ಥಳೀಯ ಸಂಸ್ಥೆ: ಪುರಸಭೆ ಹುಣಸೂರು 
ಹುಣಸೂರು ಪುರಸಭಾ ನಡವಳ 183/ 
ದಿನಾಂಕ 17/1/1987. ಜಲ್ಲಾಧಿಕಾರಿಗಳು, 
ಮೈಸೂರು ರವರ ಆದೇಶ ಸಂಖ್ಯೆ: ಮಿನಿಸಿ (1) 
1 ಸೋಮಯ್ಯ ೦8-೦3-1959 ಪರಿಶಿಷ್ಟ ಜಾತಿ 19-04-1991 4ನೇ ತರಗತಿ ದ ಇಲ್ಲ ಗಾರ್ಡನರ್‌ ಪಿಆರ್‌ 288/58-89 ದಿನಾಂಕ: 22 ವರ್ಷ ದ 
೦3-೦8-1989 ತಾತ್ಕಾಅಕವಾಗಿ 
ಮಂಜೂರಾತಿ ನೀಡಿ ಮಾಹೆಯಾನ ರೂ. 
780/- ರಂತೆ ಪಾವತಿಸಲು ಆದೇಶಿಸಿರುತ್ತಾರೆ. 
27/೦5/1989ರ ಗ್ರಾಮ ಸಭೆಯ 
ನಿರ್ಣಯದಂತೆ ಜಲ್ಲಾ ಪಂಚಾಯತ್‌, 
ಮೈಸೂರು ರವರ ಅಧಿಕೃತ ಜ್ಞಾಪನ ಸಂಖ್ಯೆ 
ಸಿ.ಎಲ್‌.ಎನ್‌ (ಎಂ) 37೦/೨3-೨4ರಲ್ಪ 
ಅನುಮೋದನೆ ನೀಡಿರುತ್ತಾರೆ. ಮತ್ತು ಮಾನ್ಯ 
2 ಕೃಷ್ಣೇಗೌಡ 22/೦4/1೨68 ಒಕ್ಕಅಗ 31/08/1987 5ನೇ ತರಗತಿ ದ ಇಲ್ಲ ಚಾಲಕ ಜಿಲ್ಲಾಧಿಕಾರಿಗಳು ಮೈಸೂರು ರವರ ಪತ್ರ ಸಂ: ದ ದ 
ಮುನಿಸಿ (1) ಸಿಆರ್‌ 23/೦4-೦5 
ದಿ: 31/೦3/2೦೦5ರ ಆದೇಶದಲ್ಲ ಇವರಿಗೆ 
ಕನಿಷ್ಠ ವೇತನ ರೂ. 2೮೦೦/- ನಿಗಧಿಪಡಿಸಿ 
ಇವರನ್ನು ವಾಹನ ಚಾಲಕರಾಗಿ ಪಡೆದಿರುತ್ತಾರೆ. 















































ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


೩೪೦೫ 








ನಗರ ಸ್ಥಳೀಯ ಸಂಸ್ಥೆ: ಪುರಸಭೆ ಬನ್ನೂರು 












































ಕೌನ್ಸಿಲ್‌ ನಿರ್ಣಯ 
ಬಸ್‌ ಸಂಖ್ಯೆ: ಬ.ಪು. ಸಮಾನ ಕೆಲಸಕ್ಕೆ ಸಮಾನ 
ಹಿ೦ದುಳದ ನೀರು ಸರಬ 15 ವರ್ಷ 
1 ಚ.ಎ೦ ಉಮೇಶ 01-06-1971 ೦1-೦4-1೨೨೮ರ ೨ನೇ ತರಗತಿ ಇಲ್ಲ ಸ್ಟ್ಯಾಂಡ್‌ "ಡಿ" ವೃಂದ ಕಾ.ಸ;4/೨4-೦೮್ರ ವೇತನ 
ವರ್ಗ 4 ರಾಜು ಸೇವಕ (ಸೇವಾ ವಿಚ್ಛಿನ್ನತೆ ಇಲ್ಲಾ) 
ಸಾರ್ಜೆಂಟ್‌ ದಿನಾಂಕ; 19/01/1೨೨5 (ವೇತನ ರೂ.೨6೦೦) 
ವೇತನ ರೂ 780-0೦೦ 
ಕೌನ್ಸಿಲ್‌ ನಿರ್ಣಯ ಸಂಖ್ಯೆ 
ಚ ನೀರು ಬ.ಪು.ಕಾ.ಸ(1)ಅಧಿವೇಶನ ಸಮಾನ ಕೆಲಸಕ್ಕೆ ಸಮಾನ 
ಪರಿಶಿಷ್ಟ ಪೌರ 19 ವರ್ಷ 
2 ನರಸಿಂಹ 2/8/1965 01-1-1993 ಇಲ್ಲಾ ಇಲ್ಲ ಸರಬರಾಜು "ಡಿ" ವೃಂದ ಸಂಖ್ಯೆ:6/೨3-94 ವೇತನ 
ಪಂಗಡ ಕಾರ್ಮಿಕ (ಸೇವಾ ವಿಚ್ಞನ್ನತೆ ಇಲ್ಲಾ) 
ಸೇವಕ ದಿನಾಂಕ; 28/1/19೨4 ks (ವೇತನ ರೂ. ೨೮೦೦) 
ವೇತನ ರೂ.750-೦೦ 
ಮ ಶ್‌ 
ನೀರು ನೀರು ಗ್ರಾ ಹಲಾ 
ಸಿ.ವಿ. ಗೋಪಾಲ್‌ ಹಿ೦ದುಳದ ಟ್‌ ನಡವಳಕೆ ಸಂಖ್ಯೆ 7 2ರ ವರ್ಷ ನಿಗದಿತ ವೇತನ 
3 27/4/1968 01-12-1088 ಇಲ್ಲಾ ಇಲ್ಲ ಸರ ಸರ "ಡಿ" ಮಂ 
ಗೌಡ ವರ್ಗ ಫಿ ಬು % ದಿನಾ೦ಕ: 2೨/12/1೦88 (ಸೇವಾ ವಿಚ್ಛಿನ್ನತೆ ಇಲ್ಲಾ) (ರೂ 4800೦) 
ಸೇವಕ ಸೇವಕ 
ರೂ 125/- 
ಮ ಡ್‌ 
ನೀರು ನೀರು ಗ್ರಾ ಕಂಭ 
ಹಿ೦ಂದುಳದ ನಡವಳಕೆ ಸಂಖ್ಯೆ 2 2೦ ವರ್ಷ ನಿಗದಿತ ವೇತನ 
4 ಸಿದ್ದೇಗೌಡ 15/4/1970 2೦/8/1೨೨೨ ಇಲ್ಲಾ ಇಲ್ಲ ಸರಬರಾಜು ಸರಬರಾಜು "ಡಿ" ವೃಂದ 
ವರ್ಗ ದಿನಾಂಕ: 2೦/8/1೨೨2 (ಸೇವಾ ವಿಚ್ಛಿನ್ನತೆ ಇಲ್ಲಾ) (ರೂ. 480೦) 
ಸೇವಕ ಸೇವಕ 
ರೂ 300-೦೦ 
ಗ್ರಾಮ ಪಂಚಾಯ್ತಿ 
ಪೌರ ನಡವಳಕೆ ಸಂಖ್ಯೆ ೮ 19 ವರ್ಷ ನಿಗದಿತ ವೇತನ 
೮ ಹುಚ್ಚಮ್ಮ 15/6/1976 ಪರಿಶಿಷ್ಟ ಜಾತಿ 25/7/1994. ಇಲ್ಲಾ ಇಲ್ಲ ಪೌರ ಕಾರ್ಮಿಕ "ಡಿ" ವೃಂದ 
ಕಾರ್ಮಿಕ ದಿನಾಂಕ: 25/7/19೨4 (ಸೇವಾ ವಿಚ್ಛಿನ್ನತೆ ಇಲ್ಲಾ) (ರೂ 485೦೦) 
ರೂ 300-೦೦ 
ನಗರ ಸ್ಥಳೀಯ ಸಂಸ್ಥೆ: ಪಟ್ಟಣ ಪಂಚಾಯಿತಿ ಪಿರಿಯಾಪಟ್ಟಣ 
ಕಾರ್ಯದರ್ಶಿ ಮಂಡಲ 
ಪಂಚಾಯುತಿ ಪಿರಿಯಾಪಟ್ಟಣ ಟೌನ್‌ 
ಕರ ಭ್ರ 
ಕರ ರವರ ಅಧಿಕೃತ ಜ್ಞಾಪನ ಪತ್ರ ಸಂ: ಸಮಾನ ಕೆಲಸಕ್ಕೆ ಸಮಾನ 
10 ನೇ ತರಗತಿ | 10 ನೇ ತರಗತಿ ವಸೂಅಗಾರ, 'ಸಿ' ಸ್ಟ 19 ವರ್ಷಕ್ಕೂ 
1 ಕುಮಾರ 16.೦5.1975 ನಾಯಕ ೦4.೦1.1೨೦4. ವಸೂಅಗಾರ ಮ.ಸಂ .ಪಿ.ಪಿ.ಆರ್‌ .48.೨3-೨4 ವೇತನ ನಿಗದಿಸಿದೆ. 
ಅನುತ್ತೀರ್ಣ ಉತ್ತೀರ್ಣ ವೃಂದ, ಮೇಲ್ಪಣ್ಣರುತ್ತಾರೆ 
ಸಿ' ಮಂದ ದಿನಾಂಕ: 31-೦3-1994, ಕೌನ್ಸಿಲ್‌ ವೇತನ: 13556 
ೈ ಸ 
ಈಸ ತರಣಿ ನಿರ್ಣಯ: ವಿಷಯ: (14-7) ದಿ: 
28.೦2.19೦4 ವೇತನ 60೦.- 










































































೩೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
ಕರ 
ಕೌನ್ಸಿಲಿನಿಣೂ ಯಯ ವಿಷಯಸರ) ಸಮಾನ ಕೆಲಸಕ್ಕೆ ಸಮಾನ 
ಸುದರ್ಶನ್‌. ವಸೂಲಗಾರ, 'ಸಿ' ಕರ ವಸೂಅಗಾರ 'ಸಿ' 19 ವರ್ಷಕ್ಕೂ ಈ 
2 27.೦8.1961 ಬ್ರಾಹ್ಮಣ ೦8.೦4.1೨೨4 21.0.0 21.0.0 ದಿ: 2೨-೦7-19೨4 ವೇತನ ನಿಗದಿಸಿದೆ, 
ಪಿ.ಆರ್‌ ವೃಂದ, ವೃಂದ ಮೇಲ್ಪಣ್ಣರುತ್ತಾರೆ 
ಚ್‌ ವೇತನ 190೦.೨ ವೇತನ: 13556 
e 
ಡಿ' ಗ್ರೂಪ್‌ (ನೀರು ನ ಸಮಾನ ಕೆಲಸಕ್ಕೆ ಸಮಾನ 
ಪಿ.ಆ.ರಘು ೨ನೇ ತರಗತಿ ೨ನೇ ತರಗತಿ ನೀರು ಸರಬರಾಜು ಕೌನ್ಸಿಲ್‌ ನಿರ್ಣಯ ವಿಷಯ: (15) 22 ವರ್ಷಕ್ಕೂ 
3 12.01.1972 ಈಡಿಗ 2ಎ ೦5.೦4.1೨೨1 ಸರಬರಾಜು ನೌಕರ). ವೇತನ ನಿಗದಿಸಿದೆ, 
ಕುಮಾರ್‌ ತೇರ್ಗಡೆ ತೇರ್ಗಡೆ ನೌಕರ, 'ಡಿ' ವೃಂದ ದಿ: 28-೦6-19೨1 ವೇತನ 36೦. ಮೇಲ್ಪಣ್ಣರುತ್ತಾರೆ 
'ಡಿ' ವೃಂದ. ವೇತನ: 1536 
ಡಿ' ಗ್ರೂಪ್‌ (ನೀರು ನೀರು ಸರಬರಾಜು ಸಮಾನ ಕೆಲಸಕ್ಕೆ ಸಮಾನ 
ಏಜಾಜ್‌ 10ನೇ ತರಗತಿ 10ನೇ ತರಗತಿ ಕೌನ್ಸಿಲ್‌ ನಿರ್ಣಯ ವಿಷಯಃ(8) ದಿ: 20 ವರ್ಷಕ್ಕೂ 
4 ೦7.೦೨.1೨73 ಮುಸಿ೦ ೦೨.೦1.1೨೨೦ ಸರಬರಾಜು ನೌಕರ). ನೌಕರ, ವೇತನ ನಿಗದಿಸಿದೆ, 
ಅಹಮ್ಮದ್‌ ಅನುತ್ತೀರ್ಣ ಉತ್ತೀರ್ಣ 2೨-೦1-19೨3 ವೇತನ 36೦.- ಮೇಲ್ಪಣ್ಣರುತ್ತಾರೆ 
'ಡಿ' ವೃಂದ. 'ಡಿ' ವೃಂದ ವೇತನ: 1536 
ಸಮಾನ ಕೆಲಸಕ್ಕೆ ಸಮಾನ 
10ನೇ ತರಗತಿ | 10ನೇ ತರಗತಿ ಶಿಶು ನೀರಿನ ಕರ ವಸೂಅ, | ಕೌನ್ಸಿಲ್‌ ನಿರ್ಣಯ ವಿಷಯ: (8) 22 ವರ್ಷಕ್ಕೂ ಸ 
5 | ಪಿ.ಟ ವನಜಾಕ್ಷಿ 18.07.1975 ಉಪ್ಪಾರ 28.೦6.1991 ವೇತನ ನಿಗದಿಸಿದೆ. 
ಅನುತ್ತೀರ್ಣ ಅನುತ್ತೀರ್ಣ ವಿಹಾರ ಶಿಕ್ಷಕಿ ಸಿ" ವೃಂದ ದಿ:28-0೦6-1991 ವೇತನ ೮೦೦.- ಮೇಲ್ಪಣ್ಟರುತ್ತಾರೆ 
4 ವೇತನ: 11236 
RE ಪೌರ ಸಮಾನ ಕೆಲಸಕ್ಕೆ ಸಮಾನ 
ಪೌರ ಕೌನ್ಸಿಲ್‌ ನಿರ್ಣಯ ವಿಷಯ: (8) ದಿ: | 19 ವರ್ಷಕ್ಕೂ 
6 | ಶ್ರೀನಿವಾಸ ಕೆ ೦5.10.1976 ಆದಿ ದ್ರಾವಿಡ ೦4.೦1.1೨೦೦ 6ನೇ ತರಗತಿ 6ನೇ ತರಗತಿ ಕಾರ್ಮಿಕ. 'ಡಿ ವೇತನ ನಿಗದಿಸಿದೆ, 
ಕಾರ್ಮಿಕ 31-05-1993 ವೇತನ 780.- ಮೇಲ್ಪಣ್ಣರುತ್ತಾರೆ 
ವೃಂದ ವೇತನ: 11536 
ಶಿಶು ಕೌನ್ಸಿಲ್‌ ಸಿರ್ಣಯ ವಿಷಯ: (ರಜ) 19 ವರ್ಷಕ್ಕೂ ನಿಗಧಿತ ವೇತನ 
7 | ಪಿ. ಆರ್‌. ಗೌರಮ್ಮ 10.05.1969 ಕುರುಬ ೦4.೦1.1೨೦4 ಇಲ್ಲ ಇಲ್ಲ ಡಿ ಗ್ರೂಪ್‌ 
ವಿಹಾರ ಆಯಾ ದಿ:3೦-೦೨-1೨೦4 ವೇತನ 4೦೦.-. | ಮೇಲ್ಪಣ್ಣರುತ್ತಾರೆ 680೦/- 
ಕೌನ್ಸಿಲ್‌ ನಿರ್ಣಯ ವಿಷಯ: (7) 
ಶಿಶು 2೮ ವರ್ಷಕ್ಕೂ ನಿಗಧಿತ ವೇತನ 
8 | ನಲ್ಲೂರಮ್ಮ ಪಿ.ಸಿ 08.10.1960 ಉಪ್ಪಾರ ೦೮.೦1.1೨8೨ ಇಲ್ಲ ಇಲ್ಲ ಡಿ ಗ್ರೂಪ್‌ ದಿ:೦8-೦೮-1989 
ವಿಹಾರ ಆಯಾ ಮೇಲ್ಪಟ್ಟರುತ್ತಾರೆ 6800/- 
ವೇತನ 15೦.- 
ಕೌನ್ಸಿಲ್‌ ನಿರ್ಣಯ ವಿಷಯ: (೨) 
ಶಿಶು 1೨ ವರ್ಷಕ್ಕೂ ನಿಗಧಿತ ವೇತನ 
೨ | ದೇವಮ್ಮ 11.07.1967 ಪರಿಶಿಷ್ಟ ಜಾತಿ | 1೦.೦1.1೨೦4 ಇಲ್ಲ ಇಲ್ಲ ಡಿ ಗ್ರೂಪ್‌ G:30-09-1994 
ವಿಹಾರ ಆಯಾ ಮೇಲ್ಪಣ್ಣರುತ್ತಾರೆ 6800/- 
ವೇತನ 4೦೦.- 
ಪೌರ ಕೌನ್ಸಿಲ್‌ ನಿರ್ಣಯ ವಿಷಯ: (10) 
ಪೌರ 19 ವರ್ಷಕ್ಕೂ ನಿಗಧಿತ ವೇತನ 
10 | ಪಳನಿ. ಎಂ 23.07.1971 ಆದಿ ದ್ರಾವಿಡ ೦4.೦1.1೨೦೮ 7ನೇ ತರಗತಿ 7ನೇ ತರಗತಿ ಕಾರ್ಮಿಕ, 'ಡಿ' ದಿ:೦೮-೦4-1೨೦೮ 
ಕಾರ್ಮಿಕ ಮೇಲ್ಪಣ್ಣರುತ್ತಾರೆ 68೦೦/- 
ವ್ಯಂದ ವೇತನ 7೮೦.- 




























































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೪೦೭ 
ಪೌರ ಕೌನ್ಸಿಲ್‌ ನಿರ್ಣಯ ವಿಷಯ: (10) 
ಹೆಚ್‌.ಕೆ. ಪೌರ 19 ವರ್ಷಕ್ಕೂ ನಿಗಧಿತ ವೇತನ 
1 ೦6.10.1965 ಆದಿ ದ್ರಾವಿಡ 04.೦1.12೨6 ಇಲ್ಲ ಇಲ್ಲ ಕಾರ್ಮಿಕ, ದಿ:06-04-1o೨6 ವೇತನ 
ಸುಬ್ರಮಣ್ಯ ಕಾರ್ಮಿಕ ಮೇಲ್ಪಟ್ಟರುತ್ತಾರೆ 68೦೦/- 
ವ್ಯಂದ 750.- 
ಪೌರ ಕೌನ್ಸಿಲ್‌ ನಿರ್ಣಯ ವಿಷಯ:(10) 
ಪೌರ 19 ವರ್ಷಕ್ಕೂ ನಿಗಧಿತ ವೇತನ 
12 | ಸಿ.ಸುಬ್ರಮಣ್ಯ 14.05.1972 ಆದಿ ದ್ರಾವಿಡ ೦4.೦1.1೨೦೮ ಇಲ್ಲ ಇಲ್ಲ ಕಾರ್ಮಿಕ, ದಿ:೦೮-೦4-1೦೦೮ 
ಕಾರ್ಮಿಕ ಮೇಲ್ಪಣ್ಣರುತ್ತಾರೆ 68೦೦/- 
ವ್ಯಂದ ವೇತನ 75೦.- 
ನಗರ ಸ್ಥಳೀಯ ಸಂಸ್ಥೆ: ಪಟ್ಟಣ ಪಂಚಾಯಿತಿ ಹೆಚ್‌.ಡಿ. ಕೋಟೆ 
೦8-೦8-1991 ರ 
1 ನಾಗನಾಯಕ ೦1-೦7-1961 ಎಸ್‌.ಟಿ 01-02-1992 8 ನೇ ತರಗತಿ 8ನೇ ತರಗತಿ 7 ನೇ ತರಗತಿ ವಾಲ್‌ ಮೆನ್‌ 22 ವರ್ಷ 8400 
ಕೌನ್ಸಿಲ್‌ ನಡವಳ 
ಏಜಾಜ್‌ ೦8-08-19೨1 ರ 
2 02-೦3-1೨65 ಮುಸ್ಲಿಂ 01-06-1992 8 ನೇ ತರಗತಿ 8ನೇ ತರಗತಿ 7 ನೇ ತರಗತಿ ವಾಲ್‌ ಮೆನ್‌ 22 ವರ್ಷ 8400 
ಅಹಮ್ಮದ್‌ ಕೌನ್ಸಿಲ್‌ ನಡವಳ 
ಕರ 
೦3-೦7-1೨೨5 ರ ಅಮಾನತು 
3 | ಮಹದೇವ ಸ್ವಾಮಿ 17-08-1965 ಎಸ್‌.ಸಿ 01-10-1995 PUC PUC SSLC ವಸೂಅಗಾರರ ದ — 
ಕೌನ್ಸಿಲ್‌ ನಡವಳ ಗೊಂಡಿರುತ್ತಾರೆ., 
ಸಹಾಯಕ ತ 
ಕರ 
ರಾಯ 30-08-19೨೦ರ ಅಮಾನತು 
4 | ಸುರೇಂದ್ರ 18-07-1968 17-09-1990 SSLC SSLC SSLC ವಸೂಅಗಾರರ ದ — 
ರಾವುತ್‌ ಕೌನ್ಸಿಲ್‌ ನಡವಳ ಗೊಂಡಿರುತ್ತಾರೆ, 
ಸಹಾಯಕ 
2೦1೭ ರ ನವೆ೦ಬರ್‌ 
ರಂದು 
ನೀರು 
EE ವಜಾಗೊಂಡಿದ್ದು. 
5 | ಪುರುಷೋತ್ತಮ 11-೦3-1963 ೦೨-೦5-19೨೦ ಜ.ಎ. ಪದವಿ ಜ.ಎ. ಪದವಿ 7ನೇ ತರಗತಿ ಸರಖರಾಜು ದ ದ ದ ಪಕರಣದ ಕುರಿತು 
ಯರ್‌ ತ 
ಸಹಾಯಕ ಮೇಲ್ಯನವಿ 
ಪ್ರಾಧಿಕಾರದ ತನಿಖೆ 
ಜಾರಿಯಲ್ಲರುತ್ತದೆ. 
ನಗರ ಸ್ಥಳೀಯ ಸಂಸ್ಥೆ: ಪಟ್ಟಣ ಪಂಚಾಯಿತಿ ಸರಗೂರು 
ಕೌಸ್ಟಿಲ್‌ ನಿರ್ಣಯ 
ಪೌರ ಪೌರ ಸಂಖ್ಯೆ(1೦) 
2೦ ವರ್ಷ ೦2 
1 ಕರ್ಪ 28/12/1971 ಪರಿಶಿಷ್ಟ ಜಾತಿ 01-03-1993 ದ — ಕಾರ್ಮಿಕ ಕಾರ್ಮಿಕ ದಿ:24/5/19೨3 ರೂ. 58೦೦/- 
ತಿಂಗಳು 
('ಡಿ7) ('ಡಿ') RB 
ರೂ. 4೦೦/- 












































೩೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 























ಕೌಸ್ಟಿಲ್‌ ನಿರ್ಣಯ 
ಪೌರ ಪೌರ ಸಂಖ್ಯೆ(1೦) 
2೦ ವರ್ಷ ೦2 
2 ಚಿನ್ನಸ್ವಾಮಿ 05-06-1973 ಪರಿಶಿಷ್ಟ ಜಾತಿ 01-03-1993 — — ಕಾರ್ಮಿಕ ಕಾರ್ಮಿಕ ದಿ:24/5/19೨3 ರೂ. 58೦೦/- 
ಈ ತಿಂಗಳು 
(ಡಿ) (ಡಿ) ಹಾಗೂ 
ರೂ. 4೦೦/- 
ಕೌನ್ಸಿಲ್‌ ನಿರ್ಣಯ 
ಸಂಖ್ಯೆ(6) 
ವಸೂಅ ಇತ್ಯಾದಿ ಅಟೆಂಡರ್‌ 19 ವರ್ಷ ೦೨ 
ಡ್ರಾ ವರದ ರಾಜು 4/13/1965 ಸಾಮಾನ್ಯ 2೦/1೦/19೨3 6ನೇ ತರಗತಿ 6ನೇ ತರಗತಿ ದಿ: 2೦/1೦/1೨೨3 ರೂ. 58೦೦/- 
ಕೆಲಸ ('ಡಿ') ತಿಂಗಳು 
ಹಾಗೂ 
ರೂ. 400/- 
ಕೌನ್ಸಿಲ್‌ ನಿರ್ಣಯ 
ನೀರು 
x ಸಂಖ್ಯೆ(4) 
ಹಿ೦ದುಳದ ನೀರು ಸರಬರಾಜು ಸರಖರಾಜು 15 ವರ್ಷ ೦3 
4 ಅಬ್ದುಲ್‌ ಬಷೀರ್‌ ೦7-೦8-1969 ೦8-೦4-19೦4 7ನೇ ತರಗತಿ 7ನೇ ತರಗತಿ ಈ ದಿ:8/4/19೨4 ರೂ. 58೦೦/- 
ವರ್ಗ ಸಹಾಯಕ ಸಹಾಯಕ ತಿಂಗಳು 
ಹಾಗೂ 
('ಡಿ') 
ರೂ. 400/- 
ಕೌಸ್ಟಿಲ್‌ ನಿರ್ಣಯ 
ಪೌರ ಸಂಖ್ಯೆ(5) 
ಪೌರ 17 ವರ್ಷ ೦7 
ಕ್ರ ರಾಚ 15/೦4/1973 ಪರಿಶಿಷ್ಟ ಜಾತಿ 29-12-1995ರ — ದ ಕಾರ್ಮಿಕ ದಿ: 2೨/12/1೨೨5 ರೂ. 58೦೦/- 
ಕಾರ್ಮಿಕ ತಿಂಗಳು 
(ಡಿ) ಹಾಗೂ 
ರೂ. 4೦೦/- 
ಕೌಸ್ಟಿಲ್‌ ನಿರ್ಣಯ 
ದ್ವಿತೀಯ ದರ್ಜೆ ಸಂಖ್ಯೆ (2) ದಿ: 17 ವರ್ಷ ೦6 
6 ಸಿ. ಪಳನಿ ಸ್ವಾಮಿ ೦೮-೦5-1973 ಪರಿಶಿಷ್ಟ ಜಾತಿ 06-01-1996 SSLC SSLC ವಾಟರ್‌ ಮೆನ್‌ ರೂ. 6800/- 
ಸಹಾಯಕ ('ಪಿ') | 6/1/1996 ಹಾಗೂ ತಿಂಗಳು 
ರೂ. 4೦೦/- 









































ಈ ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ 
ಹಾಗೂ ದಾಖಲೆ ಸುಳ್ಳು/ಘೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ. 


ಸಿದ್ಧಿಕ್‌ ಪಾಷ 


ಜ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.50 ನಗರಾಭಿವೃದ್ಧಿ ಇಲಾಖೆ. 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೪೦೯ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಡು ಮೆ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 139 ಎಫ್‌ಪಿಸಿ 2013, ಬೆಂಗಳೂರು, ದಿನಾಂಕ: 15-05-2014. 

ದಿನಾಂಕ: 01.07.1984 ನಂತರ ದಿನಗೂಲಿ ನೌಕರರಾಗಿ ನೇಮಕ ಹೊಂದಿರುವ ನೌಕರರಿಗೆ ಸೌಲಭ್ಯ ನೀಡುವ ಸಲುವಾಗಿ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ನ್ನು ಅನುಷ್ಠಾನಗೊಳಿಸುವ ಬಗ್ಗೆ 
ಸುತ್ತೋಲೆ ಸಂಖ್ಯೆ: ಸಿಆಸುಇ 44 ಸೇತಗೌ 2013, ದಿನಾಂಕ: 10.05.2013ರಲ್ಲಿ ರಾಜ್ಯ ಸರ್ಕಾರವು ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಿಂದ ಒಂದು ವರ್ಷದೊಳಗಾಗಿ ಆಡಳಿತ ಇಲಾಖೆಗಳಲ್ಲಿನ ವ್ಯಾಪ್ತಿಯಲ್ಲಿ ಬರುವ 
ನಿಗಮ/ಮಂಡಳಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ: 10.04.2006ರಂದು ಹತ್ತು ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಂದು ಕಾರ್ಯನಿರತರಾಗಿರುವ ದಿನಗೂಲಿ ನೌಕರರ 
ವಿವರಗಳನ್ನು ಅಧಿಸೂಚಿಸುವಂತೆ ಸೂಚಿಸಿದೆ. ಅದರಂತೆ, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರು ಸಲ್ಲಿಸಿರುವ 39 ಮಂದಿಯ ಪಟ್ಟಿಯನ್ನು, ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 


2012ನ್ನು ಕರ್ನಾಟಕ ಅಧಿನಿಯಮ ಸಂಖ್ಯೆ 19ರ 3ನೇ ಪ್ರಕರಣದ 2ನೇ ಉಪ ಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಪ್ರಕರಣದ 1ನೇ ಉಪ ಪ್ರಕರಣದ ಉದ್ದೇಶಕ್ಕಾಗಿ ಈ ಕೆಳಗಿನ ಅನುಸೂಚಿಯಲ್ಲಿ 
ಅಧಿಸೂಚಿಸಲಾಗಿದೆ. 


ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ನ್ನು ಅನುಷ್ಠಾನಗೊಳಿಸುವ ಬಗ್ಗೆ, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ದಿನಾಂಕ 10.04.2006 ರ ದಿನಾಂಕಕ್ಕೆ 10 ವರ್ಷ ಸೇವೆ ಪೂರೈಸಿರುವ ದಿನಗೂಲಿ ನೌಕರರ 











ವಿವರಗಳು. 
ದಿನಗೂಲಿ 
ಸೇವೆಗೆ ಸ 
ವರ್ಗ ಬಲು ನೇಮಕಗೊಂಡ ಒಟ್ಟು 3 
ದಿ N 
(ಸಾಮಾನ್ಯ/ ವಿನಗೂಲಿ ೯ ಪ್ರಶ್ತುತ ಹುದ್ದೆ ಹಾಗೂ ಪ್ರಸ್ತುತ ದಿನಗೂಲಿ ಸೇವೆಗೆ ಇತತ ದಿನಗೂಲಿ 
ಸೆ ಸೇರುವ ನೇಕ ಸೇವೆಯಲ್ಲಿರುವ 
ಕ್ರ ಅಭ್ಯರ್ಥಿಯ ಹುಟ್ಟಿದ ಹಿಂದುಳಿದ ಸೇವೆಗೆ ವಿದ್ಯಾರ್ಹತೆ ವೃಂದ (ಸದರಿ ನಿರ್ವಹಿಸುತ್ತಿರುವ ತೆಗೆದುಕೊಳ್ಳಲು ಸ ಲ್ಲ 
ಅಭ್ಯರ್ಥಿಯ k4 ಸೇವೆ ಷರಾ 
ಸಂ ಹೆಸರು ದಿನಾಂಕ ವರ್ಗ/ ಪರಿಶಿಷ್ಟ ಸೇರಿದ RS ಹಾಗೂ ಪಡೆದ ಹುದ್ದಗೆ ವೃಂದ ಹುದ್ದೆ ಹಾಗೂ ಹೊರಡಿಸಿದ ಆದೇಶ ಬಗ್ಗೆ ಷರಾ 
ದಾರ್ಹ 2 
ಹಫದಿಶಿಪ ಸ್‌ > (ಸೇವಾ ಎಚಿನೃತೆ 
ಜಾತಿ / ಪರಿಶಿಷ್ಟ ದಿನಾಂಕ ವ ದಿನಾಂಕ ಹ ನೇಮಕಾತಿ ವೃಂದ ಹಾಗೂ ವೇತನ ಫ್‌ (ವೇತನ, 
ಪಂಗಡ) ನಿಯಮದನ್ನಯ ವಿವರದೊಂದಿಗೆ) 
ಮ ಇತರೆ...) 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 
1 2 3 4 5 6 7 8 9 10 11 12 13 
1 ಶ್ರೀ 01.08.1965 ಮುಸ್ಲಿಂ 01.01.1986 10ನೇ ತರಗತಿ 10ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ 27 ವರ್ಷ 09 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ಮೆಹಬೂಬ್‌ ಅನುತೀರ್ಣ ಅನುತೀರ್ಣ ವೀಕ್ಷಕರು ವೀಕ್ಷಕರು ನೆಲೆಯಲ್ಲಿ ಕೆಲಸ ಸೇವಾ ಎಚ್ಛಿನ್ನತೆ ವೇತನ ದಿವಸ 
ಫೀರ್‌ 7ನೇ ತರಗತಿ ಡಿ ಗ್ರೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ 226.50 ರಂತೆ 
ಯಾವುದೇ ಆದೇಶ ಟಿಪ್ಪಣಿ: ಮತ್ತು ಮಾಸಿಕ 
ಇರುವುದಿಲ್ಲ ಆ ರೂ.2000/- 
ಅ) ದಿನಾಂಕ 
ಅವಧಿಯಲ್ಲಿ ಮಾಸಿಕ ಹೆಚ್ಚುವರಿ ವೇತನ 
ಈ 01.01.1986 ರಿಂದ ಭು 
ವೇತನ ರೂ. 330.00 ಒಟ್ಟು ಮಾಸಿಕ 
10.01.1991 ಆ 
ನೀಡಲಾಗಿದೆ. ರೂ.8795/- ರಂತೆ 
ರವರೆಗೆ ಕರ್ತವ್ಯ 
ಪಾವತಿಸಲಾಗುತ್ತಿದೆ. 
ನಿರ್ವಹಿಸಿರುತ್ತಾರೆ. ಣಿ 















































೩೪೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ಭಾಗ ೪ಎ 








ಆ) ದಿನಾಂಕ 
01.01.1991 ರಿಂದ 
25.04.1999 ರ 
ಗೈರು ಹಾಜರಿ 
ಅವಧಿಯನ್ನು 
ಮಂಗಳೂರಿನ 
ಕಾರ್ಮಿಕ 
ನ್ಯಾಯಾಲಯದ 
ತೀರ್ಪು ದಿನಾಂಕ 
09.12.1998 ಮತ್ತು 
ಉಚ್ಛ 
ನ್ಯಾಯಾಲಯದ 
ತೀರ್ಪು ದಿನಾಂಕ 
13.08.2001 ರಂತೆ 
ಸೇವೆ ಎಂದು 


ಪರಿಗಣಿಸಲಾಗಿದೆ. 


ಇ) ದಿನಾಂಕ 
25.04.1999 











ಕೆ.ಪುಂಡರಿಕ 





01.02.1969 





ಹಿಂದುಳಿದ 
ವರ್ಗ -3ಎ 





01.02.1990 





10 ನೇ ತರಗತಿ 


ಏಪ್ರಿಲ್‌ 1987 
ಮತ್ತು ಲಘು 





10 ನೇ ತರಗತಿ 


ಏಪಿಲ್‌ 1987 
ಮತ್ತು ಲಘು 
ವಾಹನ 
ಚಾಲನಾ 


ಲೈಸನ್ಸ್‌ 


ಇ 





ವಾಹನ ಸ್ವಚಕ 


7ನೇ ತರಗತಿ 








ದಿನಗೂಲಿ ನೆಲೆಯಲ್ಲಿ 
ಕೆಲಸ 
ಮಾಡುತ್ತಿರುವುದರಿಂದ 
ಈ ಯಾವುದೇ ಆದೇಶ 
ಇರುವುದಿಲ್ಲ. 
ಆ ಅವಧಿಯಲ್ಲಿ ದಿವಸ 
ವೇತನ ರೂ. 44.43 


ನೀಡಲಾಗಿದೆ. 





22 ವರ್ಷ 07 ತಿಂಗಳು 
ಹೆ 
ಸೇವಾ ವಿಚ್ಛಿನ್ನತೆ 
ಎ) 01.05.90 ರಿಂದ 


30.09.90 205 ತಿಂಗಳು 


ಬಿ) 01.05.91 ರಿಂದ 
30.06.91 =05 ತಿಂಗಳು 





ಸೇವೆಯಲ್ಲಿ ಇದ್ದಾರೆ. 


ವೇತನ ದಿವಸ 
226.50 ರಂತೆ 
ಮತ್ತು ಮಾಸಿಕ 
ರೂ.2000/- 
ಹೆಚ್ಚುವರಿ ವೇತನ 


ಒಟ್ಟು ಮಾಸಿಕ ರೂ. 


8795/- ರಂತೆ 
ಪಾವತಿಸಲಾಗುತ್ತಿದೆ. 











ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 























೩೪೧೧ 
3 ಹಿ.ಪುರುಷೋತ್ತಮ| 01.06.1961 ಹಿಂದುಳಿದ 01.06.1990 6 ನೇ ತರಗತಿ 7 ನೇ ತರಗತಿ ವಾಹನ ಸ್ವಚ್ಚಕ ವಾಹನ ಚಾಲಕ ದಿನಗೂಲಿ ನೆಲೆಯಲ್ಲಿ 22 ವರ್ಷ 04 ತಿಂಗಳು | ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
ವರ್ಗ- 3 ಎ ಮಾರ್ಚ್‌ 1996 | ಮಾರ್ಚ್‌ 1996 | 7 ನೇ ತರಗತಿ “ಡಿ' ವೃಂದ ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ ಮತ್ತು ನೇಮಕಾತಿ” 
ಮತು ಘನ ಜ್‌ ರ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು | ಯಲ್ಲಿರುವ “ಮಾಲಿ” 
ವಾಹನ ಚಾಲನಾ ಮ ತ ಜಿ ಯಾವುದೇ ಆದೇಶ ಮಾಸಿಕ 2000/- ಎಂಬ ಗ್ರೂಪ್‌ "ಡಿ 
ಲೆಸನ್ಸ್‌ ಲೆಸನ್ಸ್‌ “ಡಿ' ಹುದ್ದೆಗೆ ಇರುವುದಿಲ್ಲ. ಆ ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೇ 
ಯಾವುದೆ ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ ವಿದ್ಯಾರ್ಹತೆ 
( ಪಡಿಸಿಲ! 
ವಿದ್ಯಾರ್ಹತೆ ವೇತನ ರೂ.44.43 ರೂ. 8795/- ರಂತೆ ನಿಗದಿಪಡಿಸಿಲ್ಲದ 
ನಿಗದಿ ನೀಡಲಾಗಿದೆ ಪಾವತಿ ಸಲಾಗುತ್ತಿದೆ. ಕಾರಣ, ಇವರನ್ನು 
ಪಡಿಸಿರುವುದಿಲ್ಲ ಈ ಜತಗ 
ಪರಿಗಣಿಸಿ ಆದೇಶ 
ಹೊರಡಿಸಲು 
ಶಿಫಾರಸ್ಸು 
ಮಾಡಲಾಗಿದೆ. 
ಶ್ರೀ ಬಿ.ಲಕ್ಷ್ಮಣ | 01.03.1965 ಹಿಂದುಳಿದ 01.08.1990 7 ನೇ ತರಗತಿ 7 ನೇ ತರಗತಿ ಕಾವಲುಗಾರ ಕಾವಲುಗಾರ ದಿನಗೂಲಿ ನೆಲೆಯಲ್ಲಿ 22 ವರ್ಷ ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
4 ವರ್ಗ ಎ 1983-84 1983-84 7 ನೇ ತರಗತಿ ಡಿ ಗೂಪ್‌ ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ ಮತ್ತು ನೇಮಕಾತಿ” 
ನ ಸ ಮಿ 
ಮಾಡುತ್ತಿರುವುದರಿಂದ ಎ) 01.05.1991 ರಿಂದ ರೂ.226.50 ಮತ್ತು | ಯಲ್ಲಿರುವ “ಮಾಲಿ 
ಯಾವುದೇ ಆದೇಶ 31.05.1991 = ಮಾಸಿಕ 2000/- ಎ೦ಬ ಗ್ರೂಪ್‌ "ಡಿ 
ಇರುವುದಿಲ್ಲ. ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೇ 
ಕ 31 ದಿವಸ ನ 
ಆ ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ ವಿದ್ಯಾರ್ಹತೆ 
} ನಿ) 16.05.1994 ರಿಂದ 
ವೇತನ ರೂ. 44.43 ೫ ದೆ | ರೂ. 8795/- ರಂತೆ | ನಿಗದಿಪಡಿಸಿಲ್ಲದ 
13.06.1994 
ನೀಡಲಾಗಿದೆ ಪಾವತಿಸಲಾಗುತ್ತಿದೆ. ಕಾರಣ, ಇವರನ್ನು 
ಸಃ ಈ ಹುದ್ದೆಗೆ 
ಹ 
ಟ್‌ ಪರಿಗಣಿಸಿ ಆದೇಶ 
ಹೊರಡಿಸಲು 
ಶಿಫಾರಸ್ಸು 
ಮಾಡಲಾಗಿದೆ. 
§ ಶ್ರೀ ಸಿ.ಬಿ 14.09.1953 ಹಿಂದುಳಿದ 01.09.1990 10ನೇ ತರಗತಿ 10ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 22 ವರ್ಷ ಸೇವೆಯಲ್ಲಿ ಇದ್ದಾರೆ. 30-09-2013 
ರಜಪೂತ ವರ್ಗ- 2ಎ ಏಪ್ರಿಲ್‌ - 1973 ಏಪ್ರಿಲ್‌ - ವೀಕ್ಷಕರು, ವೀಕ್ಷಕರು ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ ನಿವೃತ್ತಿ 
1973 7ನೇ ತರಗತಿ ಪ್‌ ಮಾಡುತ್ತಿರುವುದರಿಂದ ು ರೂ.226.50 ಮತ್ತು 
ಡಿ ಗ್ರೂಪ ತ್ತ ಇರುವುದಿಲ್ಲ ್ರು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ. ಹೆಚ್ಚುವರಿ ವೇತನ 
ಆ ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 546.00 ರೂ.8795/- ರಂತೆ 
ನೀಡಲಾಗಿದೆ. 
































ಪಾವತಿಸಲಾಗುತ್ತಿದೆ. 








೩೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 






































ಭಾಗ ೪ಎ 
6 ಶ್ರೀ 20.06.1966 ಪರಿಶಿಷ್ಟ ಜಾತಿ 23.01.1991 8 ನೇ ತರಗತಿ 8 ನೇ ತರಗತಿ ಕಾವಲುಗಾರ ಕಾವಲುಗಾರ ದಿನಗೂಲಿ ನೆಲೆಯಲ್ಲಿ 21 ವರ್ಷ 09 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ಜಿ.ಗೋಪಾಲ (ಎಸ್‌.ಸಿ) 1982-83 1982-83 7ನೇ ತರಗತಿ ಡಿ ಗ್ರುಪ್‌ ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ 
ಮಾಡುತಿರುವುದರಿಂದ ರೂ.226.50 ಮತ್ತು 
ಇ ಎ) ದಿನಾಂಕ 01.08.1992 ಆ 
ಯಾವುದೇ ಆದೇಶ ಸ ಮಾಸಿಕ 2000/- 
೦ 
ಇರುವುದಿಲ್ಲ. ಆ ಹೆಚ್ಚುವರಿ ವೇತನ 
ಣಿ 30.09.1992 ಚ 
ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ 
ವೇತನ ರೂ.43.43 ಜತಗ ರೂ.8795/- ರಂತೆ 
ನೀಡಲಾಗಿದೆ. ಬಿ) ದಿ: 16.05.1994 ಪಾವತಿಸಲಾಗುತ್ತದೆ. 
ರಿಂದ 13.06.1994 
= 29 ದಿವಸ 
7 ಶ್ರೀ 22.05.1966 ಹಿಂದುಳಿದ 23.01.1991 ಪಿ.ಯು.ಸಿ ಪಿ.ಯು.ಸಿ ಕಾವಲುಗಾರ ಕಾವಲುಗಾರ ದಿನಗೂಲಿ ನೆಲೆಯಲ್ಲಿ 21 ವರ್ಷ 09 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಎನ್‌.ಆರ್‌. ವರ್ಗ -3ಎ 1984-85 1984-85 7 ನೇ ತರಗತಿ ಡಿ ಗ್ರೂಪ್‌ ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ 
ಹ ಮಾಡುತ್ತಿರುವುದರಿಂದ ರೂ.226.50 ಮತ್ತು 
ಸೋಮನಾಥ 5 ಎ) 01.08.1992 ರಿಂದ > 
ಯಾವುದೇ ಆದೇಶ ಮಾಸಿಕ 2000/- 
30.09.1992= 
ಇರುವುದಿಲ್ಲ. ಆ ಹೆಚ್ಚುವರಿ ವೇತನ 
N ಗಳು ಸ 
ಅವದಿಯಲ್ಲಿ ದಿವಸ ಜಾ ಒಟ್ಟು ಮಾಸಿಕ 
ವೇತನ ಬಿ) 16.05.1994 ರಿಂದ ರೂ.8795/- ರಂತೆ 
ರೂ.43.43 ನೀಡಲಾಗಿದೆ ತ್ತ ಪಾತಿ ಸಾ ಸುತ್ತದೆ. 
29 ದಿವಸ 
8 ಶ್ರೀ ಬಿ.ಎ 06.08.1962 ಸಾಮಾನ್ಯ 01.03.1991 ಅನಕ್ಷರಸ್ಥ ಅನಕ್ಷರಸ್ಥ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 22 ವರ್ಷ 07 ತಿಂಗಳು | ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
ದೊಡ್ಡವಾಡ ವರ್ಗ 3ಬಿ ವೀಕ್ಷಕರು ವೀಕ್ಷಕರು ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ ಮತ್ತು ನೇಮಕಾತಿ” 
7ನೇ ತರಗತಿ 8 ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು | ಯಲ್ಲಿರುವ “ಮಾಲಿ” 
/ ಮಾಲಿ ಯಾವುದೇ ಆದೇಶ ಮಾಸಿಕ 2000/- ಎ೦ಬ ಗ್ರೂಪ್‌ "ಡಿ 
ಎಂಬ ಗೂಪ್‌ ಇರುವುದಿಲ್ಲ. ಆ ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೆ 
"ಡ' ಹುದೆಗೆ ಅವದಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ ವಿದ್ಯಾರ್ಹತೆ ನಿಗದಿ 
[a] 
ಯಾವುದೆ ವೇತನ ರೂ.8795/- ರಂತೆ ಪಡಿಸಿಲ್ಲದ ಕಾರಣ, 
ವಿದಾರ್ಹತೆ ರೂ.546.00 ಪಾವತಿಸಲಾಗುತ್ತಿದೆ. ಇವರನ್ನು ಈ 
ಲಃ 4 
ನಿಗದಿ ನೀಡಲಾಗಿದೆ. ಹುದ್ದೆಗೆ ಪರಿಗಣಿಸಿ 
ಪಡಿಸಿರುವುದಿಲ್ಲ ಆದೇಶ 
ಹೊರಡಿಸಲು 
ಶಿಫಾರಸ್ಸು 
ಮಾಡಲಾಗಿದೆ. 






































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೪೧೩ 
9 ಶ್ರೀ ಹೆಚ್‌. 01.03.1966 ಹಿಂದುಳಿದ 08.03.1991 9ನೇ ತರಗತಿ 9ನೇ ತರಗತಿ ಕಾವಲುಗಾರ ಕಾವಲುಗಾರ ದಿನಗೂಲಿ ನೆಲೆಯಲ್ಲಿ 22 ವರ್ಷ 07 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ನಾರಾಯಣ ಸನಕ ವ 1981-82 1981-82 7 ನೇ ತರಗತಿ ಡಿ ಗ್ರೂಪ್‌ ಸಸ ಸೇವಾ ವಿಚ್ಚಿನ್ನತೆ ಸೀತಿ ಧವಸ 
ಮಾಡುತ್ತಿರುವುದರಿಂದ ರೂ.226.50 ಮತ್ತು 
ಡೆ ಎ) 01.08.1992 ರಿಂದ ದ್‌ 
ಯಾವುದೇ ಆದೇಶ ಮಾಸಿಕ 2000/- 
30.09.1992=2 ತಿಂಗಳು 
ಇರುವುದಿಲ್ಲ. ಹೆಚ್ಚುವರಿ ವೇತನ 
ಬಿ) 16.05.1995 ರಿಂದ K 
Ki 13.06.1994=29 ದಿವಸ a i 
. ಸ ವ ಗು 
ದಿವಸ ವೇತನ ರೂ.43.43 ಸಭ ಯಸ 
ನೀಡಲಾಗಿದೆ ಪಾವತಿಸಲಾಗುತ್ತಿದೆ. 
10 ಶ್ರೀ ಪಿ.ಎಸ್‌. 01.06.1973 ಹಿಂದುಳಿದ 01.06.1991 7 ನೇ ತರಗತಿ 7 ನೇ ತರಗತಿ ಕಾವಲುಗಾರ ಕಾವಲುಗಾರ ದಿನಗೂಲಿ ನೆಲೆಯಲ್ಲಿ 21 ವರ್ಷ 04 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ನಾರಾಯಣ ವರ್ಗ - 3ಎ 1990-91 1990-91 7 ನೇ ತರಗತಿ ಡಿ ಗ್ರೂಪ್‌ ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ 
ಮಾಡುತ್ತಿರುವುದರಿಂದ ಎ) 01.08.1992 ರಂದ | ರೂ.226.50 ಮತ್ತು 
ಯಾವುದೇ ಆದೇಶ 30.09.1992-2 ತಿಂಗಳು ಮಾಸಿಕ 2000/- 
ಇರುವುದಿಲ್ಲ ಆ ಅವದಿ ಹೆಚ್ಚುವರಿ ವೇತನ 
$5 ಬಿ) 16.05.1995 ರಿಂದ ಚ 
, ಯಲ್ಲಿ ದಿವಸ ವೇತನ ಒಟ್ಟು ಮಾಸಿಕ 
ಸ 13.06.1994=29 ದಿವಸ ಆ 
ರೂ.43.43 ನೀಡಲಾಗಿದೆ ರೂ. 8795/- ರಂತೆ 
ಪಾವತಿಸಲಾಗುತ್ತಿದೆ. 
1] ಶ್ರೀ ಜಾರ್ಜ್‌ 01.06.1969 ಹಿಂದುಳಿದ 01.09.1991 ಪಿ.ಯು.ಸಿ ಪಿ.ಯು.ಸಿ ಲಿಪಿಕ ದ್ವಿಶೀಯ ದರ್ಜೆ ದಿನಗೂಲಿ ನೆಲೆಯಲ್ಲಿ 22 ವರ್ಷ ಸೇವೆಯಲ್ಲಿ ಇದ್ದಾರೆ. 
ವರ್ಗೀಸ್‌ ವರ್ಗ - 3ಬಿ ಏಪ್ರಿಲ್‌ 1987 ಏಪ್ರಿಲ್‌ 1987 ಸಹಾಯಕ ಸಹಾಯಕ ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ 
10 ನೇ ತರಗತಿ ಗ್ರೂಪ್‌ ಸಿ ಸಾಡಾತ್ತಿರವುಡರಿಕ್ತದ ಇರುವುದಿಲ್ಲ ಕಡ ಹತ್ತ 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 852.00 ರೂ.8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
12 ಶ್ರೀ ಡಿ. 30.07.1967 ಹಿಂದುಳಿದ 01.12.1991 8ನೇ ತರಗತಿ 8ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 21 ವರ್ಷ 09 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ನಾಗಾರಾಜ ವರ್ಗ- 2ಎ ಅನುತೀರ್ಣ ಅನುತೀರ್ಣ ವೀಕ್ಷಕರು ವೀಕ್ಷಕರು ಕೆಲಸ ಸೇವಾ ವಿಚಿನತೆ ವೇತನ ದಿವಸ 
ಭು 
7ನೇ ತರಗತಿ ಡಿ ಗ್ರೂಪ್‌ ಮಾಡಾತ್ತಿಕುವುದಕಿಂಥ ಇರುವುದಿಲ್ಲ ರೂಂ ಮತ್ತು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 546.00 ರೂ.8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 















































೩೪೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 














ಭಾಗ ೪ಎ 
13 ಶ್ರೀ 01.12.1969 ಹಿಂದುಳಿದ 21.12.1991 10 ನೇ ತರಗತಿ 10 ನೇ ತರಗತಿ ಕಾವಲುಗಾರ ಕಾವಲುಗಾರ ಡಿ ದಿನಗೂಲಿ ನೆಲೆಯಲ್ಲಿ 21 ವರ್ಷ 09 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ಎನ್‌.ಆರ್‌. ವರ್ಗ - 3ಎ ಮಾರ್ಚ್‌ 1986 | ಮಾರ್ಚ್‌ 1986 | 7 ನೇ ತರಗತಿ ಗ್ರೂಪ್‌ ಕೆಲಸ ಸೇವಾ ವಿಚಿನ್ನತೆ ವೇತನ ದಿವಸ 
ಇ ಮಾಡುತಿರುವುದರಿಂದ ರೂ.226.50 ಮತ್ತು 
ಲೋಕನಾಥ್‌ 5 ಪ ಎ) 01.08.1992 ರಿಂದ > 
ಯಾವುದೇ ಆದೇಶ ಮಾಸಿಕ 2000/- 
31.01.1992=3 ತಿಂಗಳು 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ 
ವೇತನ ರೂ. 40.30 ರೂ.8795/- ರಂತೆ 
ನೀಡಲಾಗಿದೆ ಪಾವತಿಸಲಾಗುತ್ತಿದೆ. 
14 ಶ್ರೀ ಕೆ 10.06.1969 ಹಿಂದುಳಿದ 06.05.1992 10ನೇ ತರಗತಿ 10ನೇ ತರಗತಿ ಬುಲ್ಡೋಜರ್‌ ನೆಡುತೋಪು ದಿನಗೂಲಿ ನೆಲೆಯಲ್ಲಿ 21 ವರ್ಷ ಸೇವೆಯಲ್ಲಿ ಇದ್ದಾರೆ. 
ಚಂದ್ರಪ್ಪ ವರ್ಗ-2ಎ ಉತ್ತೀರ್ಣ ಉತ್ತೀರ್ಣ ಹೆಲ್ಲರ್‌ ವೀಕ್ಷಕ - ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ 
16.05.1990 16.05.1990 | 7 ನೇ ತರಗತಿ ಢಸಗ್ರೂಯ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ಮೂ 20 ಮತ್ತು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ 
ವೇತನ ರೂ. 21.20 ಪೈಸೆ ರೂ.8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
15 ಶ್ರೀ ಕೆ 27.01.1963 ಹಿಂದುಳಿದ 16.05.1992 5 ನೇ ತರಗತಿ 5 ನೇ ತರಗತಿ ಸಹಾಯಕ ಸಹಾಯಕ ದಿನಗೂಲಿ ನೆಲೆಯಲ್ಲಿ 21 ವರ್ಷ ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
ಗಣೇಶ್‌ ರೈ ವರ್ಗ - 3ಬಿ 1978-79 1978-79 ಮೈಕಾನಿಕ್‌ ಮೈಕಾನಿಕ್‌ ಗೇಡ್‌- ಕೆಲಸ ಸೇವಾ ವಿಚಿನತೆ ವೇತನ ದಿವಸ ಮತ್ತು ನೇಮಕಾತಿ” 
ಗೇಡ್‌-2 2 ಸಿ ಗ್ರೂಪ್‌ ಮಾಡುತಿರುವುದರಿಂದ ರೂ.226.50 ಮತ್ತು | ಯಲ್ಲಿರುವ “ಮಾಲಿ” 
20 years ಷ್‌ ಎ) ದಿನಾಂಕ ಡೆ | 
ನ ಯಾವುದೇ ಆದೇಶ ಮಾಸಿಕ 2000/- ಎಂಬ ಗೂಪ್‌ “ಡಿ' 
experience 1.1.1 Trade 4 01.07.2002 A ಸ 
pe ಇರುವುದಿಲ್ಲ. ಆ ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೆ 
in Motor Test in ಹ: ಕಂದ ಜಿ ನ ಶೆ ದೆ 
ಅವಧಿಯಲ್ಲಿ ದಿವಸ ಒಟು, ಮಾಸಿಕ ವಿದ್ಧಾರ್ಹತೆ ನಿಗದಿ 
Mechanic Motor ನಾ 31.07.2002 ಬಾ p 
PRE ವೇತನ ರೂ. 43.43 ರೂ. 8795/- ರಂತೆ | ಪಡಿಸಿಲ್ಲದ ಕಾರಣ, 
ad Mechanic ರವರೆಗೆ - 01 ಕ್‌ 
K ನೀಡಲಾಗಿದೆ ಪಾವತಿಸಲಾಗುತಿದೆ. ಇವರನ್ನು ಈ ಹುದೆಗೆ 
Maintenance | ಮಾಲಿ ಎಂಬ ತಿಂಗಳು ಸೌ ಈ 
ಪರಿಗಣಿಸಿ ಆದೇಶ 
of Alfa level ಗೂಪ್‌ “ಡಿ' 
ಬಜ್‌ ಹೊರಡಿಸಲು 
Machines in ಹುದ್ದೆಗೆ 
ಶಿಫಾರಸು 
Rubber ಯಾವುದೆ ಇ 
ಮಾಡಲಾಗಿದೆ. 
Factory ವಿದ್ಯಾರ್ಹತೆ 
ನಿಗದಿ 
ಪಡಿಸಿರುವುದಿಲ್ಲ 



























































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೪೧೫ 
16 ಶ್ರೀ 10.05.1968 ಹಿಂದುಳಿದ 01.07.1992 ಬಿ.ಕಾಂ ಬಿ.ಕಾಂ ಲಿಪಿಕ ದ್ವಿತೀಯ ದರ್ಜೆ ದಿನಗೂಲಿ ನೆಲೆಯಲ್ಲಿ 21 ವರ್ಷ ಸೇವೆಯಲ್ಲಿ ಇದ್ದಾರೆ. 
ಕೆ.ರಾಮಚಂದ್ರ ವರ್ಗ ೨ಎ ಏಪ್ರಿಲ್‌ 1990 ಏಪ್ರಿಲ್‌ 1990 ಸಹಾಯಕ ಸಹಾಯಕ ಕೆಲಸ ಸೇವಾ ಎಚ್ಛಿನ್ನತೆ ವೇತನ ದಿವಸ 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 800/- ರೂ.8795/- ರಂತೆ 
ನೀಡಲಾಗಿದೆ ಪಾವತಿಸಲಾಗುತ್ತಿದೆ. 
17 ಶ್ರೀ ರಾಮಯ್ಯ | 12.06.1969 ಪರಿಶಿಷ್ಟ ಜಾತಿ 09.07.1992 10 ನೇ ತರಗತಿ 10 ನೇ ತರಗತಿ | ಎಲಕ್ಟಿಷಿಯನ್‌ ಎಲಕ್ಟಿಷಿಯನ್‌ ದಿನಗೂಲಿ ನೆಲೆಯಲ್ಲಿ 21 ವರ್ಷ ಸೇವೆಯಲ್ಲಿ ಇದ್ದಾರೆ. 
ಐಸ್‌ 1986 ಮತ್ತು 1986 ಮತ್ತು Pass in ಸಿ ವೃಂದ ಕಲಸ ಸೇವಾ ವಚ್ಛಿನ್ನತೆ ನೇತವಬವಸ 
Pass in Pass in industrial ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ifice ಯಾವುದೇ ಆದೇಶ ಮಾಸಿಕ 2000/- 
industrial industrial certificate 2 / 
i ಸ ಇರುವುದಿಲ್ಲ. ಆ ಹೆಚ್ಚುವರಿ ವೇತನ 
certificate in | certificate in | in electrical ಬಿಸ 1 li 
X ಅವಧಿಯಲ್ಲಿ ದಿವಸ ಒಟು, ಮಾಸಿಕ 
electrical course] electrical ಬಾತ 4 ik ಆ ಚ 
ವೇತನ ರೂ. 42.30 ರೂ.8795/- ರಂತೆ 
1989 course 1989 
ನೀಡಲಾಗಿದೆ ಪಾವತಿಸಲಾಗುತ್ತಿದೆ. 
18 ಶ್ರೀ ಹೆಚ್‌. 01.01.1966 ಹಿಂದುಳಿದ 05.09.1992 10 ನೇ ತರಗತಿ 10 ನೇ ತರಗತಿ ಸಿಪ್ಸ್‌ ಸೂಪರ್‌ ಸಿಪ್ಸ್‌ ಸೂಪರ್‌ ದಿನಗೂಲಿ ನೆಲೆಯಲ್ಲಿ 21 ವರ್ಷ ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
ರಾಜಗೋಪಾಲ್‌ ವರ್ಗ - 2ಎ ಏಪ್ರಿಲ್‌ 1985 ಏಪ್ರಿಲ್‌ 1985 ವೈಜರ್‌ ವೈಜರ್‌ ಕೆಲಸ ಸೇವಾ ಏಿಚ್ಛಿನ್ನತೆ ವೇತನ ದಿವಸ ಮತ್ತು ನೇಮಕಾತಿ” 
ಮತ್ತು ಮತ್ತು Diploma in ಸಿ ವೃಂದ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು ಯಲ್ಲಿರುವ 
Diploma in Diploma in Mechanical ಯಾವುದೇ ಆದೇಶ ಮಾಸಿಕ 2000/- “ಕಾವಲುಗಾರ” 
Mechanical Mechanical | Engineering ಇರುವುದಿಲ್ಲ. ಆ ಸು ಪು ಎರಬ ಟ್ರೂಪ್‌ ಡಿ. 
Engineering Engineering “ಕಾವಲುಗಾರ” ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ ಹುದ್ದೆಗೆ 7ನೇ 
1990 (failed) 1990 ಮ ಗ್ರೂಪ್‌ ವೇತನ ರೂ. 42.30 ರೂ. 8795/- ರಂತೆ ತರಗತಿ ವಿದ್ಯಾರ್ಹತೆ 
(Failed) 'ಡ' ಹುದ್ದೆಗೆ ನೀಡಲಾಗಿದೆ ಪಾವತಿಸಲಾಗುತ್ತಿದೆ. ನಿಗದಿ ಪಡಿಸಿರುವ 
ಕಾರಣ, ಇವರನ್ನು 
7ನೇ ತರಗತಿ 
ಈ ಹುದೆಗೆ 
ವಿದ್ಯಾರ್ಹತೆ ಇ 
ಪರಿಗಣಿಸಿ ಆದೇಶ 
ನಿಗದಿ ಪಡಿಸಿದೆ. 
ಹೊರಡಿಸಲು 
ಶಿಫಾರಸ್ಸು 









































ಮಾಡಲಾಗಿದೆ. 








೩೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


ಭಾಗ ೪ಎ 












































ವೇತನ ರೂ. 30.43 


ನೀಡಲಾಗಿದೆ. 








19 ಶ್ರೀ ಎಸ್‌.ಎನ್‌. |. 30.11.1960 ಪರಿಶಿಷ್ಟ ಜಾತಿ 01.01.1993 4ನೇ ತರಗತಿ 4ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 19 ವರ್ಷ 09 ತಿಂಗಳು | ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
ಕೋಲಕಾರ ಎಸ್‌.ಸಿ 1972 1972 ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ವಿಚಿನತೆ ವೇತನ ದಿವಸ ಮತ್ತು ನೇಮಕಾತಿ” 
7ನೇ ತರಗತಿ ಡಿ ಗೂಪ್‌ ಮಾಡುತ್ತಿರುವುದರಿಂದ MB ರೂ.226.50 ಮತ್ತು | ಯಲ್ಲಿರುವ “ಮಾಲಿ” 
/ ಮಾಲಿ ಯಾವುದೇ ಆದೇಶ ಮಾಸಿಕ 2000/- ಎ೦ಬ ಗ್ರೂಪ್‌ "ಡಿ 
ಎಂಬ ಗೂಪ್‌ ಇರುವುದಿಲ್ಲ. ಆ ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೆ 
py ಹುದೆಗೆ ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ ವಿದ್ಯಾರ್ಹತೆ ನಿಗದಿ 
ಯಾವುದೆ ವೇತನ ರೂ.846.00 ರೂ. 8795/- ರಂತೆ ಪಡಿಸಿಲ್ಲದ ಕಾರಣ, 
ವಿದ್ಯಾರ್ಹತೆ ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. ಇವರನ್ನು ಈ 
ನಿಗದಿ ಹುದ್ದೆಗೆ ಪರಿಗಣಿಸಿ 
ಪಡಿಸಿರುವುದಿಲ್ಲ ಅದೇಶ 
ಹೊರಡಿಸಲು 
ಶಿಫಾರಸ್ಸು 
ಮಾಡಲಾಗಿದೆ. 
20 ಶ್ರೀ ರಮೇಶ್‌ 12.02.1971 ಹಿಂದುಳಿದ 01.01.1993 10ನೇ ತರಗತಿ 10ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 20 ವರ್ಷ 09 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ಯಾನೆ ವರ್ಗ -3ಎ ಏಪ್ರಿಲ್‌ 1991 ಏಪ್ರಿಲ್‌ 1991 ವೀಕ್ಷಕರು ವೀಕ್ಷಕರು ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ 
ಹೊನ್ನೇಗೌಡ 7ನೇ ತರಗತಿ ಡಿ ಗ್ರೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 852.00 ರೂ.8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
21 ಶ್ರೀ ಎನ್‌ 15.02.1967 ಹಿಂದುಳಿದ 01.01.1993 7ನೇ ತರಗತಿ 7ನೇ ತರಗತಿ ಅತಿಥಿ ಗೃಹದಲ್ಲಿ ನೆಡುತೋಪು ದಿನಗೂಲಿ ನೆಲೆಯಲ್ಲಿ 20 ವರ್ಷ 05 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ನಾರಾಯಣ ಪಥ ಏಪ್ರಿಲ್‌ 1984 | ಏಪ್ರಿಲ್‌ 1984 ಮೇಟಿ ಪರ ಲಸ ಸೇವಾ ವಿಚ್ಛಿನ್ನತೆ ಹೇತನ: ದವನ 
Ee ಕಾವಲುಗಾರ ಡಿ ಗ್ರೂಪ್‌ ಎಟ ಲ ಚಬ0 | ಜೂ 
/ ನೆಡುತೋಪು ಯಾವುದೇ ಆದೇಶ ಸುನಿ ಗ ಮಾಸಿಕ 2000/- 
ವೀಕ್ಷಕರು ಇರುವುದಿಲ್ಲ ಆ i ಹೆಚ್ಚುವರಿ ವೇತನ 
ಸತೋ ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ 


ರೂ.8795/- ರಂತೆ 


ಪಾವತಿಸಲಾಗುತ್ತಿದೆ. 























ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೪೧೭ 

22 ಶ್ರೀ ಜಿ.ಪಿ 15.12.1974 ಸಾಮಾನ್ಯ 01.03.1993 10ನೇ ತರಗತಿ 10ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 20 ವರ್ಷ 06 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ಹುನಗುಂದ. ವರ್ಗ ಮೇ-2002 ಮೇ-2002 ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ಬಿಚ್ಛಿನ್ನತೆ ವೇತನ ದಿವಸ 

(ಮರಾಠ) 7 ನೇ ತರಗತಿ ಡಿ ಗ್ರೂಪ್‌ ಖು ಜು ಸಪಿ ಇರುವುದಿಲ್ಲ ಶೂರರು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 846.00 ರೂ. 8795/- ರಂತೆ 

ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 

23 ಶ್ರೀ ಎಸ್‌.ಕೆ 01.06.1974 ಸಾಮಾನ್ಯ 01.03.1993 7ನೇ ತರಗತಿ 7ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 20 ವರ್ಷ 06 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಭೋಸಲೆ ವರ್ಗ 10.4.1987 10.4.1987 ವೀಕ್ಷಕರು ವೀಕ್ಷಕರು. ಕೆಲಸ ಸೇವಾ ವಿಚಿನ್ನತೆ ವೇತನ ದಿವಸ 

(ಮರಾಠ) 7ನೇ ತರಗತಿ ಡಿ ಗೂಪ್‌ ಮಾಡುತ್ತಿರುವುದರಿಂದ WE ರೂ.226.50 ಮತ್ತು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 846.00 ರೂ.8795/- ರಂತೆ 

ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 

24 ಹೆಚ್‌.ಎ 31.01.1963 ಹಿಂದುಳಿದ 01.04.1993 6 ನೇ ತರಗತಿ 6 ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 19 ವರ್ಷ 06 ತಿಂಗಳು | ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
ಶ್ರೀನಿವಾಸ ವರ್ಗ 2ಎ ದಿ: 14.11.1978 ದಿ: 14.11.1978 ವೀಕ್ಷಕ ವೀಕ್ಷಕ ಕೆಲಸ ಸೇವಾ ವಚಿನ್ನತೆ ವೇತನ ದಿವಸ ಮತ್ತು ನೇಮಕಾತಿ” 
ಗೌಡ ಬಿನ್‌ 7 ನೇ ತರಗತಿ ಡಿ ಗ್ರೂಪ್‌ ಮಾಡುತ್ತಿರುವುದರಿಂದ ಸ ರೂ.226.50 ಮತ್ತು | ಯಲ್ಲಿರುವ “ಮಾಲಿ” 

ವೆಂಕಟ “ಡಿ' ವೃಂದ ಯಾವುದೇ ಆದೇಶ ಮಾಸಿಕ 2000/- ಎಂಬ ಗ್ರೂಪ್‌ "ಡಿ 
ರಾಮಪ /ಮಾಲಿ ಎಂಬ ಇರುವುದಿಲ್ಲ ಆ ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೆ 
| ಗೂಪ್‌ "8 ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ ವಿದ್ಯಾರ್ಹತೆ ನಿಗದಿ 
ಇಡ ವೇತನ ರೂ.739.50 ರೂ.8795/- ರಂತೆ ಪಡಿಸಿಲ್ಲದ ಕಾರಣ, 

ಚ ನೀಡಲಾಗಿದೆ ಪಾವತಿಸಲಾಗುತ್ತಿದೆ. ಇವರನ್ನು ಈ 
ವಿದ್ಯಾರ್ಹತೆ ಹುದ್ದೆಗೆ ಪರಿಗಣಿಸಿ 

ನಿಗದಿ ಆದೇಶ 
ಪಡಿಸಿರುವುದಿಲ್ಲ ಹೊನಢಿಸಲು 
ಶಿಫಾರಸ್ಸು 









































ಮಾಡಲಾಗಿದೆ. 








೩೪೧೮ 














ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 
25 ಎಮ್‌ 01.07.1961 ಹಿಂದುಳಿದ 01.02.1994 10 ನೇ ತರಗತಿ 10 ನೇ ತರಗತಿ ನೆಡುತೋಪು ಅರಣ್ಯ ವೀಕ್ಷಕ ದಿನಗೂಲಿ ನೆಲೆಯಲ್ಲಿ 19 ವರ್ಷ 08 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ದೇವಪ್ಪ ವರ್ಗ - 2ಎ ದಿ: 29.9.1980 ದಿ: ವೀಕ್ಷಕ ಡಿ ಗೂಪ್‌ ಕೆಲಸ ಸೇವಾ ವಿಚಿನತೆ ವೇತನ ದಿವಸ 
ಭ್‌ 
ಬಿನ್‌ ದೊಡ್ಡ 29.09.1980 | 7 ನೇ ತರಗತಿ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ಮುನಿಶ್ಚಾಮಿ ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ.789.60 ರೂ.8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
26 ಎಮ್‌. 12.08.1963 ಹಿಂದುಳಿದ 01.06.1993 6 ನೇ ತರಗತಿ 10 ನೇ ತರಗತಿ ಕಾವಲುಗಾರ ಕಾವಲುಗಾರ ದಿನಗೂಲಿ ನೆಲೆಯಲ್ಲಿ 20 ವರ್ಷ 04 ತಿಂಗಳು | ಸೇವೆಯಲ್ಲಿ ಇದ್ದಾರೆ. | ನಿಗಮದ “ವೃಂದ 
ಹೊನ್ನಪ್ಪ ಹಗ್ಗ ಕಜ 1984-85 ಅನುತ್ತೀರ್ಣ | 7ನೇ ತರಗತಿ ಡಿ ಗ್ರೂಪ್‌ ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದವಸ... | ಹುತ್ತು ನೇಮಕಾತಿ? 
ಳು ಭು 
ಸ ಕಕ್ಟೋಟಕ್‌ || ಪಾಪಿ ಮಾಡುತ್ತಿರುವುದರಿಂದ ಸ ರೂ.226.50 ಮತ್ತು | ಯಲ್ಲಿರುವ “ಮಾಲಿ” 
1999 ಯಾವುದೇ ಆದೇಶ ಮಾಸಿಕ 2000/- ಎಂಬ ಗ್ರೂಪ್‌ "ಡಿ 
ಎಂಬ ಗ್ರೂಪ್‌ 
ಇರುವುದಿಲ್ಲ. ಆ ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೆ 
“ಡಿ' ಹುದ್ದೆಗೆ ೫ ಚ ಬ 
ಅವಧಿಯಲ್ಲಿ ದಿವಸ ಒಟು, ಮಾಸಿಕ ವಿದ್ಯಾರ್ಹತೆ ನಿಗದಿ 
ಯಾವುದೆ ಕಾ ಎ 
ವೇತನ ರೂ. 43.43 ರೂ.8795/- ರಂತೆ ಪಡಿಸಿಲ್ಲದ ಕಾರಣ, 
ವಿದ್ಯಾರ್ಹತೆ 
ನಿಗದಿ ನೀಡಲಾಗಿದೆ ಪಾವತಿಸಲಾಗುತ್ತಿದೆ. | ಇವರನ್ನು ಈ ಹುದ್ದೆಗೆ 
ಪರಿಗಣಿಸಿ ಆದೇಶ 
ಪಡಿಸಿರುವುದಿಲ್ಲ 
ಹೊರಡಿಸಲು 
ಶಿಫಾರಸ್ಸು 
ಮಾಡಲಾಗಿದೆ. 
27 ಶ್ರೀ ಫೆಲಿಕ್ಸ್‌ 02.10.1977 ಕ್ರಿಶ್ಚಿಯನ್‌ 02.07.1993 7ನೇ ತರಗತಿ 10 ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 20 ವರ್ಷಗಳು ಸೇವೆಯಲ್ಲಿ ಇದ್ದಾರೆ. 
ಡಿ' ಸೋಜ ಪ್ರವರ್ಗ ೨ಬಿ ಏಪ್ರಿಲ್‌ - ವೀಕ್ಷಕರು ವೀಕ್ಷಕರು ಕೆಲಸ ಸೇವಾ ವಿಜಿನತೆ ವೇತನ ದಿವಸ 
ಸ್ಸ 
196 & | 'ಡಿ' ವೃಂದ ಡಿ ಗೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ದ್ವಿತೀಯ 7ನೇ ತರಗತಿ ಯಾವುದೇ ಆದೇಶ ಮಾಸಿಕ 2000/- 
ಪಿ.ಯು.ಸಿ ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
20.06.1998 ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ಮತ್ತು ವೇತನ ರೂ. 739.50 ರೂ. 8795/- ರಂತೆ 
ಕಂಪ್ಯೂಟರ್‌ ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
ತರಬೇತಿ 























ಏಪ್ರಿಲ್‌-2005 


























ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


೩೪೧೯ 















































ನೀಡಲಾಗಿದೆ 








28 ಶ್ರೀ ಎ. 26.08.1972 ಹಿಂದುಳಿದ 01.08.1993 9 ನೇ ತರಗತಿ 9 ನೇ ತರಗತಿ ಕಾವಲುಗಾರ ಕಾವಲುಗಾರ ದಿನಗೂಲಿ ನೆಲೆಯಲ್ಲಿ 20 ವರ್ಷ ಸೇವೆಯಲ್ಲಿ ಇದ್ದಾರೆ. 
ಚಂದ್ರಶೇಖರ ವರ್ಗ - 2ಎ 1989-90 1989-90 7ನೇ ತರಗತಿ ಡಿ ಗ್ರೂಪ್‌ ಕೆಲಸ ಸೇವಾ ವಿಚ್ಛೆನ್ನತೆ ವೇತನ ದಿವಸ 
ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ದಿವಸ ಒಟ್ಟು ಮಾಸಿಕ 
ವೇತನ ರೂ. 43.43 ರೂ. 8795/- ರಂತೆ 
ನೀಡಲಾಗಿದೆ ಪಾವತಿಸಲಾಗುತ್ತಿದೆ. 
29 ಶ್ರೀ ವಿ.ಬಿ 10.08.1967 ಹಿಂದುಳಿದ 01.11.1993 ಅನಕ್ಷರಸ್ಥ ಅನಕ್ಷರಸ್ಥ ನೇಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 18 ವರ್ಷ 09 ತಿಂಗಳು ಸೇವೆಯಲ್ಲಿ ಇದ್ದಾರೆ. ನಿಗಮದ “ವೃಂದ 
ವರಕ. ವರ್ಗ (ಗೌಳಿ) ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ಏಚ್ಛಿನ್ನತೆ ವೇತನ ದಿವಸ ಮತ್ತು ನೇಮಕಾತಿ” 
7ನೇ ತರಗತಿ ಡಿ ಗ್ರೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು | ಯಲ್ಲಿರುವ “ಮಾಲಿ” 
/ ಮಾಲಿ ಯಾವುದೇ ಆದೇಶ ಮಾಸಿಕ 2000/- ಎಂಬ ಗ್ರೂಪ್‌ "ಡಿ 
ಎಂಬ ಗ್ರೂಪ್‌ ಇರುವುದಿಲ್ಲ ಆ ಹೆಚ್ಚುವರಿ ವೇತನ ಹುದ್ದೆಗೆ ಯಾವುದೆ 
“ಡಿ' ಹುದ್ದೆಗೆ ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ ವಿದ್ಯಾರ್ಹತೆ ನಿಗದಿ 
ಯಾವುದೆ ವೇತನ ರೂ. 846.00 ರೂ. 8795/- ರಂತೆ ಪಡಿಸಿಲ್ಲದ ಕಾರಣ, 
ವಿದ್ಯಾರ್ಹತೆ ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. | ಇವರನ್ನು ಈ ಹುದ್ದೆಗೆ 
ನಿಗದಿ ಪರಿಗಣಿಸಿ ಆದೇಶ 
ಪಡಿಸಿರುವುದಿಲ್ಲ ಹೊರಡಿಸಲು 
ಶಿಫಾರಸ್ಸು 
ಮಾಡಲಾಗಿದೆ. 
30 ಶ್ರೀ 16.02.1973 ಹಿಂದುಳಿದ 16.01.1994 8ನೇ ತರಗತಿ 8ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 19 ವರ್ಷ 09 ತಿಂಗಳು | ಸೇವೆಯಲ್ಲಿ ಇದ್ದಾರೆ. 
ಹೆಚ್‌.ಎಲ್‌ ವರ್ಗ-2ಎ ಅನುತೀರ್ಣ ಅನುತೀರ್ಣ ವೀಕ್ಷಕರು 'ಡಿ' ವೀಕ್ಷಕರು ಕೆಲಸ ಸೇವಾ ವಿಚ್ಛಿನ್ನತೆ ವೇತನ ದಿವಸ 
ಚಂದ್ರ ವೃಂದ ಡಿ ಗೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
7ನೇ ತರಗತಿ ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ.739.50 ರೂ.8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
3] ಬಿ. 24.03.1969 ಹಿಂದುಳಿದ 01.02.1994 10 ನೇ ತರಗತಿ 10 ನೇ ತರಗತಿ | ಅರಣ್ಯ ವೀಕ್ಷಕ | ಅರಣ್ಯ ವೀಕ್ಷಕ ಡಿ ದಿನಗೂಲಿ ನೆಲೆಯಲ್ಲಿ 18 ವರ್ಷ 07 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ವೆಂಕಟೇಶ್‌ ವರ್ಗ -3ಎ ಅನುತೀರ್ಣ ಅನುತೀರ್ಣ 7 ನೇ ತರಗತಿ ಗ್ರೂಪ್‌ ಕೆಲಸ ಸೇವಾ ವಿಚಿನತೆ ವೇತನ ದಿವಸ 
ಬಿನ್‌ ದಿ: 01.06.2007 ದಿ: ಮಾಡುತ್ತಿರುವುದರಿಂದ BER ರೂ.226.50 ಮತ್ತು 
ಯಲ್ಲೇಗೌಡ 01.06.2007 ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ.789.60 ರೂ. 8795/- ರಂತೆ 


ಪಾವತಿಸಲಾಗುತ್ತಿದೆ. 





















































ರಿಂದ 
15.01.2009=39 
ದಿವಸ 


ದಿನಾಂಕ 06.08.2009 
ರಿಂದ 11.01.2013 ರ 
ಗೈರು ಹಾಜರಿ 
ಅವಧಿಯನ್ನು 
ಬೆಂಗಳೂರಿನ ಕಾರ್ಮಿಕ 
ನ್ಯಾಯಾಲಯದಲ್ಲಿದ 
ಕೇಸ್‌ ನಂ.32/2011 ರಂತೆ 
ಜಂಟಿ ಮೆಮೋ 
ಆಧಾರದಲ್ಲಿ ಸೇವೆ ಎಂದು 


ಪರಿಗಣಿಸಲಾಗಿದೆ. 





೩೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 
32 ಶ್ರೀ 03.08.1978 ಈ ಹಿಂದೆ 7ನೇ ತರಗತಿ 7ನೇ ತರಗತಿ ವಾಹನ ವಾಹನ ಚಾಲಕರು | ದಿನಗೂಲಿ ನೆಲೆಯಲ್ಲಿ 20 ವರ್ಷ 03 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಆರ್‌.ಎನ್‌. ದಿನಾಂಕ ಮಾರ್ಚ್‌-1996 ಮಾರ್ಚ್‌-1996 | ಚಾಲಕ, ಗ್ರೂಪ್‌ ಸಿ ಕೆಲಸ ಸೇವಾ ವಿಭನ್ನತೆ ವೇತನ ದಿವಸ 
ಗೌಡಪ್ಪನವರ್‌ 01.06.1994 7 ನೇ ತರಗತಿ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ರಿಂದ ಅರಣ್ಯ ಯಾವುದೇ ಆದೇಶ ಮಾಸಿಕ 2000/- 
ಇಲಾಖೆಯಲ್ಲಿ ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಸೇವೆ ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ಸಲ್ಲಿಸಿರು ರೆ ವೇತನ ರೂ. 1465.50 ರೂ. 8795/- ರಂತೆ 
ದಿನಾಂಕ ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
1.09.1997 
ರಿಂದ 
ನಿಗಮದಲ್ಲಿ 
ಇರುತ್ತಾರೆ. 
33 ದೊಡ್ಡಮಾಳಿಗ 02.12.1971 ಪರಿಶಿಷ್ಟ ಜಾ 17.04.1995 ದ್ವಿತೀಯ ದ್ವಿತೀಯ , ದ್ವಿತೀಯ ದರ್ಜೆ ದ್ವಿತೀಯ ದರ್ಜೆ KFDC/A1/AppyC.G | 18 ವರ್ಷ 06 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಬಿನ್‌ ಸ್‌.ಸಿ ಪಿ.ಯು.ಸಿ ಪಿ.ಯು.ಸಿ ಸಹಾಯಕರು ಸಹಾಯಕ 195-96/99 dt: ಸೇವಾ ವಿಭನತೆ ವೇತನ ದಿವಸ 
ಹೂವಯ್ಯ ದಿ: 26.06.1992 ದಿ: 'ಸಿ' ವೃಂದ `ಸಿ ವೃಂದ 17.04.1995 ತ ( ರೂ.226.50 ಮತ್ತು 
26.06.1992 10 ನೇ ತರಗತಿ Wages Rs 1218.30 MAE ಮಾಸಿಕ 2000/- 
14.10.2008=26 ಹೆಚ್ಚನ ಈ 
ಚಪ ಒಟ್ಟು ಮಾಸಿಕ 
ರೂ. 8795/- ರಂತೆ 
ಬಿ) ದಿನಾಂಕ 18.12.2008 ಪಾವತಿಸಲಾಗುತ್ತಿದೆ. 











ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ 


೩೪೨೧ 















































ಯಾವುದೇ ಆದೇಶ 
ಇರುವುದಿಲ್ಲ ಆ 
ಅವಧಿಯಲ್ಲಿ ಮಾಸಿಕ 
ವೇತನಿರೂ. 1160.00 
ನೀಡಲಾಗಿದೆ. 








34 ಶ್ರೀ ಎಲ್‌. 27.05.1975 ನಾಡರ್‌-2ಎ 01.07.1995 9 ನೇ ತರಗತಿ 9 ನೇ ತರಗತಿ ಹೆಲ್ಪರ್‌ ಕಮ್‌ ಹೆಲ್ಲರ್‌ ಕಮ್‌ ದಿನಗೂಲಿ ನೆಲೆಯಲ್ಲಿ 18 ವರ್ಷ ಸೇವೆಯಲ್ಲಿ ಇದ್ದಾರೆ. 
ವೆಂಕಟೇಶ್‌ ಅನುತೀರ್ಣ ಅನುತೀರ್ಣ ಶ್ಲೇನರ್‌ ಕ್ಲೀನರ್‌ ಕೆಲಸ ಸೇವಾ ವಚಿನ್ನತೆ ವೇತನ ದಿವಸ 
ಬಿನ್‌ ಸಿ. ದಿ: 10.04.1991 | ದಿ: 10.04.1991 | 7 ನೇ ತರಗತಿ ಡಿ ಗೂಪ್‌ ಮಾಡುತ್ತಿರುವುದರಿಂದ Me ರೂ.226.50 ಮತ್ತು 
ಲೇಜರ್‌ ಯಾವುದೇ ಆದೇಶ ಮಾಸಿಕ 2000/- 

ಇರುವುದಿಲ್ಲ ಆ ಹೆಚ್ಚುವರಿ ವೇತನ 

ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ ರೂ. 
ವೇತನ ರೂ. 1033.85 8795/- ರಂತೆ 

ನೀಡಲಾಗಿದೆ ಪಾವತಿಸಲಾಗುತ್ತಿದೆ. 

35 ಶ್ರೀ ಟಿ.ಎಸ್‌. 08.04.1977 ಪರಿಶಿಷ್ಟ ಜಾತಿ 01.01.1996 10ನೇ ತರಗತಿ 10ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 17 ವರ್ಷ 09 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಮಾದರ. ಎಸ್‌.ಸಿ ಎಪಿಲ್‌-1993 ಎಪ್ರಿಲ್‌-1993 ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ವಿಚಿನತೆ ವೇತನ ದಿವಸ 

ಬ್‌ 
7ನೇ ತರಗತಿ ಡಿ ಗ್ರೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಅವಧಿ ಹೆಚ್ಚುವರಿ ವೇತನ 
ಯಲ್ಲಿ ಮಾಸಿಕ ವೇತನ ಒಟ್ಟು ಮಾಸಿಕ ರೂ. 
ರೂ. 1160.00 8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 
36 ಶ್ರೀ ಎಸ್‌.ಟಿ. 08.05.1978 ಹಿಂದುಳಿದ 01.01.1996 7ನೇ ತರಗತಿ 7ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 17 ವರ್ಷ 09 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಲಕ್ಕನಗೌಡರ ವರ್ಗ(ಜೈನ) ಮಾರ್ಚ್‌-1994 ಮಾರ್ಚ್‌-1994 ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ಎಚ್ಛಿನ್ನತೆ ವೇತನ ದಿವಸ 
7ನೇ ತರಗತಿ ಡಿ ಗೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 
ಯಾವುದೇ ಆದೇಶ ಮಾಸಿಕ 2000/- 
ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 
ವೇತನ ರೂ. 1160.00 ರೂ.8795/- ರಂತೆ 
ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 

37 ಶ್ರೀ ಬಿ.ಐ 11.05.1969 ಸಾಮಾನ್ಯ ವರ್ಗ 01.02.1996 ಪಿಯುಸಿ.1987 ಪಿಯುಸಿ.1987 ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 17 ವರ್ಷ 8 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಪಾಟೀಲ (ಮರಾಠ) 1ನೇ ವರ್ಷ 1ನೇ ವರ್ಷ ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ಏಚ್ಛಿನತೆ ವೇತನ ದಿವಸ 

ಉತ್ತೀರ್ಣ ಉತ್ತೀರ್ಣ 7ನೇ ತರಗತಿ ಡಿ ಗ್ರೂಪ್‌ ಮಾಡುತ್ತಿರುವುದರಿಂದ MW ರೂ.226.50 ಮತ್ತು 


ಮಾಸಿಕ 2000/- 
ಹೆಚ್ಚುವರಿ ವೇತನ 
ಒಟ್ಟು ಮಾಸಿಕ 

w 
ರೂ. 8795/- ರಂತೆ 
ಪಾವತಿಸಲಾಗುತ್ತಿದೆ. 











೩೪೨೨ 
























































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 

38 ಶ್ರೀ ಕೆ.ಜಿ. 14.01.1970 ಹಿಂದುಳಿದ 01.02.1996 ಪಿಯುಸಿ. ಪಿಯುಸಿ. ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 17 ವರ್ಷ 8 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಮಡಿವಾಳ. ವರ್ಗ 2ನೇವರ್ಷ 2ನೇವರ್ಷ ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ವಚ್ಛಿನ್ನತೆ ವೇತನ ದಿವಸ 

(ಮಡಿವಾಳ) ಅನುತ್ತೀರ್ಣ ಅನುತ್ತೀರ್ಣ 7ನೇ ತರಗತಿ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 

ಸೆಪ್ಟೆಂಬರ್‌ 1992 ಸೆಪ್ಟೆಂಬರ್‌ ಯಾವುದೇ ಆದೇಶ ಮಾಸಿಕ 2000/- 

1992 ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 

ವೇತನ ರೂ. 1160.00 ರೂ.8795/- ರಂತೆ 

ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 

39 ಶ್ರೀ ಎ.ಎನ್‌. 01.06.1976 ಹಿಂದುಳಿದ 01.03.1996 10ನೇ ತರಗತಿ 10ನೇ ತರಗತಿ ನೆಡುತೋಪು ನೆಡುತೋಪು ದಿನಗೂಲಿ ನೆಲೆಯಲ್ಲಿ 17 ವರ್ಷ 7 ತಿಂಗಳು ಸೇವೆಯಲ್ಲಿ ಇದ್ದಾರೆ. 
ಪಾಟೀಲ. ವರ್ಗ (ಜೈನ್‌) ಅನುತ್ತೀರ್ಣ ಅನುತ್ತೀರ್ಣ ವೀಕ್ಷಕರು ವೀಕ್ಷಕರು, ಕೆಲಸ ಸೇವಾ ಎಚ್ಛಿನ್ನತೆ ವೇತನ ದಿವಸ 

ಎಪಿಲ್‌-1993. ಎಪ್ರಿಲ್‌-1993. 7ನೇ ತರಗತಿ ಡಿ ಗ್ರೂಪ್‌ ಮಾಡುತ್ತಿರುವುದರಿಂದ ಇರುವುದಿಲ್ಲ ರೂ.226.50 ಮತ್ತು 

ಯಾವುದೇ ಆದೇಶ ಮಾಸಿಕ 2000/- 

ಇರುವುದಿಲ್ಲ ಆ ಹೆಚ್ಚುವರಿ ವೇತನ 
ಅವಧಿಯಲ್ಲಿ ಮಾಸಿಕ ಒಟ್ಟು ಮಾಸಿಕ 

ವೇತನ ರೂ. 1200.00 ರೂ. 8795/- ರಂತೆ 

ನೀಡಲಾಗಿದೆ. ಪಾವತಿಸಲಾಗುತ್ತಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಪಿ.ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 384 ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
50. 300 


(ವನ್ಯಜೀವಿ ಮತ್ತು ಯೋಜನೆಗಳು) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ೩೪೨೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 11 ಎಆರ್‌ಬಿ 2012, ಬೆಂಗಳೂರು, ದಿನಾಂಕ: 18.07.2014 


ಭಾರತ ಸಂವಿಧಾನದ 166 ನೇ ಅನುಚ್ಛೇದದ ಕಲಮು (2) ಮತ್ತು (3) ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು, ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) ನಿಯಮಗಳು, 1977, ಇದಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಕೆಳಕಂಡ ನಿಯಮಗಳನ್ನು ಈ 
ಮೂಲಕ ರಚಿಸಿದ್ದಾರೆ. ಎಂದರೆ,- 


1. ಶೀರ್ಷಿಕೆ ಮತ್ತು ಪ್ರಾರಂಭ;- 1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) (ತಿದ್ದುಪಡಿ) ನಿಯಮಗಳು, 2013 ಎಂದು 

ಕರೆಯತಕ್ಕದ್ದು. 
2)ನಿಯಮ 5, ದಿನಾಂಕ: 14ನೇ ಅಕ್ಟೋಬರ್‌ 2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬಂದಿದೆಯೆಂದು ಭಾವಿಸತಕ್ಕದ್ದು. ಉಳಿದ ನಿಯಮಗಳು 
ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತವೆ. 

2. ಅನುಸೂಚಿ । ಕೈ ತಿದ್ದುಪಡಿ :- ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) ನಿಯಮಗಳು.1977 ರಲ್ಲಿ (ಇನ್ನು ಮುಂದೆ ಸದರಿ ನಿಯಮಗಳೆಂದು 
ಕರೆಯಲಾಗುವ), ಅನುಸೂಚಿ । ರಲ್ಲಿ “ಸಚಿವ ಸಂಪುಟ ವ್ಯವಹಾರಗಳ ಇಲಾಖೆ” ಶೀರ್ಷಿಕೆಯಡಿ “ಡಿ. ರಾಜಕೀಯ” ಉಪ ಶೀರ್ಷಿಕೆಯಡಿ, ಕ್ರಮ 
ಸಂಖ್ಯೆ2 ನ್ನು ಕೈಬಿಡತಕ್ಕದ್ದು. 

3. ಅನುಸೂಚಿ ॥ ಕೈ ತಿದ್ದುಪಡಿ :- ಸದರಿ ನಿಯಮಗಳ ಅನುಸೂಚಿ ॥ ರಲ್ಲಿ “ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ” ಶೀರ್ಷಿಕೆಯಡಿ 
“ಎಲ್‌. ಆಡಳಿತ ಸುಧಾರಣೆಗಳು” ಉಪ ಶೀರ್ಷಿಕೆಯಡಿ ಕ್ರಮ ಸಂಖ್ಯೆ: 9 ರ ನಂತರ ಈ ಕೆಳಕಂಡದ್ದನ್ನು ಸೇರ್ಪಡೆ ಮಾಡತಕ್ಕದ್ದು. ಎಂದರೆ.- 

10. ಅಂತರ ರಾಜ್ಯ ಪರಿಷತ್ತಿಗೆ ಸಂಬಂಧಿಸಿದ ವಿಷಯಗಳು 

11. ದಕ್ಷಿಣ ವಲಯ ಪರಿಷತ್ತಿಗೆ ಸಂಬಂಧಿಸಿದ ವಿಷಯಗಳು. 

12. ರಾಜ್ಯಪಾಲರ ಭಾಷಣ. 
4. ಅನುಸೂಚಿ ೫ ಗೆ ತಿದ್ದುಪಡಿ- ಸದರಿ ನಿಯಮಗಳ ಅನುಸೂಚಿ ೫೪೫ಟ ರಲ್ಲಿ “ಕಾರ್ಮಿಕ ಇಲಾಖೆ” ಶೀರ್ಷಿಕೆಯಡಿಯಲ್ಲಿ, ಉಪಶೀರ್ಷಿಕೆ 

“ಎ. ಕಾರ್ಮಿಕ” ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ, ಈ ಕೆಳಕ೦ಡದ್ದನ್ನು ಪ್ರತಿಸ್ಥಾಪಿಸತಕ್ಕದ್ದು. 
“ಎ. ಕಾರ್ಮಿಕ 

ಕೆಲಸಗಾರರ ನಷ್ಟ ಪರಿಹಾರ, ನೌಕರರ ಹೊಣೆಗಾರಿಕೆ, ಅಶಕ್ತತೆ ಮತ್ತು ವೃದ್ಧಾಪ್ಯ ವೇತನ 
ದುಡಿಮೆಯ ಷರತ್ತುಗಳು, ಕನಿಷ್ಠ ಮಜೂರಿಗಳು, ಭವಿಷ್ಯ ನಿಧಿಗಳು ಮತ್ತು ಕಾರ್ಮಿಕರಿಗೆ ಸೌಕರ್ಯಗಳೂ ಸೇರಿದಂತೆ ಕಾರ್ಮಿಕ ಕಲ್ಯಾಣ 


ಕೈಗಾರಿಕಾ ಮತ್ತು ಕಾರ್ಮಿಕ ವಿವಾದಗಳು, ಸಂಧಾನ ಮತ್ತು ಮಧ್ಯಸ್ಥಿಕೆ 


್‌ 


ಕಾರ್ಮಿಕ ಸಂಘಗಳು 

ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು 

ಪ್ಲಾಂಟೇಷನ್‌ ಕಾರ್ಮಿಕರ ವಸತಿ 

ಬಾಲ ಕಾರ್ಮಿಕ ನಿರ್ಮೂಲನೆಗೆ ಮತ್ತು ಬಾಲ ಕಾರ್ಮಿಕ ಸೊಸೈಟಗೆ ಸಂಬಂಧಿಸಿದ ವಿಷಯಗಳು 

ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮತ್ತು ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ 

ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ 
ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 


ov 990 ಇ ಧಾ ಆ ಹ ಜು ಉಟ 


ಹ್‌ 
ಅಂ 


1. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ 

12. ಕರ್ನಾಟಕ ಕಾನೂನು ಅಧ್ಯಯನ ಸಂಸ್ಥೆ 

13. ಕಾರ್ಲಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ 

14. ಕರ್ನಾಟಕ ಸುರಕ್ಷತಾ ಸಂಸ್ಥೆ 

15. ಉದ್ಯೋಗ ವಿನಿಮಯ ಕೇಂದ್ರಗಳು, ಮಾನವ ಸಂಪನ್ಮೂಲ ಕೇಂದ್ರಗಳು ಸೇರಿದಂತೆ ರಾಷ್ಟ್ರೀಯ ಉದ್ಯೋಗ ಸೇವೆಗಳು 


16. ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಕೈಗಾರಿಕಾ ತರಬೇತಿ ಕೇಂದಗಳು, ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು, ಕುಶಲ ತರಬೇತಿಗಳು ಇವುಗಳಿಗೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು. 


17. ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಕೌಶಲ್ಯ ಆಯೋಗ 
18. ನೌಕರರ ರಾಜ್ಯ ವಿಮೆ (ವೈದ್ಯಕೀಯ ಸೇವೆಗಳು) 


5. ಅನುಸೂಚಿ XX ಎಗೆ ತಿದ್ದುಪಡಿ:- ಸದರಿ ನಿಯಮಗಳ ಅನುಸೂಚಿ 20 ರಲ್ಲಿ, ಶೀರ್ಷಿಕೆ “ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ” ಮತ್ತು 
ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ ಕೆಳಕಂಡದ್ದನ್ನು ಪ್ರತಿಸ್ಥಾಪಿಸತಕ್ಕದ್ದು. ಎಂದರೆ, 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೩೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೩೦, ೨೦೧೪ ಭಾಗ ೪ಎ 





ಅನುಸೂಚಿ XIX ಎ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ 
ಎ. ಸಾಹಿತ್ಯ ಮತ್ತು ಸಂಸ್ಕೃತಿ ವ್ಯವಹಾರಗಳು 
1. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ; 

ಎ) ಕನ್ನಡ ಅಭಿವೃದ್ಧಿ ಪಾಧಿಕಾರ 
ಬಿ) ಕನ್ನಡ ಭಾಷಾ ಅಭಿವೃದ್ಧಿಗಾಗಿ ಭಾಷಾ ಸಮಿತಿ 
ಸಿ) ಕನ್ನಡ ಭಾಷೆಯ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳು 
ಡಿ) ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ರಚಿಸಲಾದ ಅಕಾಡೆಮಿಗಳು 
ಇ) ದಸರಾ ಉತ್ಸವಗಳು/ಜಿಲ್ಲಾ ಉತ್ಸವಗಳು 
ಎಫ್‌) ವೀರ ಅಥವಾ ಪ್ರಖ್ಯಾತ ವ್ಯಕ್ತಿಗಳ ಪ್ರತಿಮೆಗಳು, ಸ್ಮಾರಕ ಭವನಗಳು, ಸಾಂಸ್ಕೃತಿಕ ಮಂದಿರಗಳು / ಜಿಲ್ಲಾ ರಂಗಮಂದಿರಗಳು 
. ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಮೈಸೂರು 
. ಕರ್ನಾಟಕ ಗೆಜೆಟಿಯರ್‌ ಇಲಾಖೆ 
. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ 


. ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ, ಹೊಸಪೇಟೆ 


. ಕನ್ನಡ ಪುಸ್ತಕ ಪ್ರಾಧಿಕಾರ 


- ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 


ಅಭಿವೃ 
. ಸಹ್ಯಾದ್ರಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಶಿವಮೊಗ್ಗ 


ಲು 


ಸತ್‌ 


2 
3 
4 
5 
6. ಚಾಮರಾಜೇಂದ್ರ ದೃಶ್ಯಕಲಾ ಸರ್ಕಾರಿ ಕಾಲೇಜು, ಮೈಸೂರು 
7 
8 
9 


10. ವಾರ್ತಾ ಇಲಾಖೆ 
ಎ) ವಾರ್ತಾ ಮತ್ತು ಪ್ರಚಾರ 


ಬಿ) ಡಾ. ರಾಜಕುಮಾರ್‌ ಟ್ರಸ್ಟ್‌ ಮತ್ತು ಡಾ. ವಿಷ್ಣುವರ್ಧನ್‌ ಟಸ್ಟ್‌ 


Hu 


ಸಿ) ಚಲನಚಿತ್ರಕ್ಕೆ ಸಂಬಂಧಿಸಿದ ವಿಷಯಗಳು 

ಡಿ) ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತ, ಬೆಂಗಳೂರು. 

ಇ) ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿ 

ಎಫ್‌) ಕರ್ನಾಟಕ ಮಾಧ್ಯಮ ಅಕಾಡೆಮಿ 

ಜಿ) ಕರ್ನಾಟಕ ಚಲನಚಿತ್ರ ಅಕಾಡೆಮಿ 
11.ರಾಜ್ಯದ ಅಧಿಕೃತ ಭಾಷೆ 

ಬಿ.ಸಂಹಿತೆಗಳು ಮತ್ತು ಕೈಪಿಡಿಗಳು 
ತನ್ನ ಆಡಳಿತ ನಿಯಂತ್ರಣದಡಿಯಲ್ಲಿ ಬರುವ ಇಲಾಖೆಗಳಿಗೆ ಸಂಬಂಧಿಸಿದ ಸಂಹಿತೆಗಳು ಮತ್ತು ಕೈಪಿಡಿಗಳನ್ನು 
ಸಿ. ನೌಕರಿ ಭರ್ತಿ ನಿಯಮಗಳು ಮತ್ತು ನೇಮಕಗಳು 


1. ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯ ಆಡಳಿತ ನಿಯಂತ್ರಣದಡಿಯಲ್ಲಿ ಬರುವ ಸೇವೆಗಳಿಗೆ ಮತ್ತು ಹುದ್ದೆಗಳಿಗೆ ಸಂಬಂಧಿಸಿದ ನೌಕರಿಭರ್ತಿ 
ನಿಯಮಗಳು 


2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಡಿಯಲ್ಲಿ ಬರುವವರನ್ನು ಹೊರತುಪಡಿಸಿ ಈ ಇಲಾಖೆಯ ಆಡಳಿತ ನಿಯಂತ್ರಣದ ಅಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ನೇಮಕಗಳು, ಸ್ಥಳ ನಿಯುಕ್ತಿ, ವರ್ಗಾವಣೆ, ರಜೆ, ಇತ್ಯಾದಿ ಸೇವೆಗಳಿಗೆ ಸಂಬಂಧಿಸಿದ 
ವಿಷಯಗಳು. 


ಸಿದ್ಧಪಡಿಸುವುದು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ. ಮಂಗಳ ಜಿ.ಎಸ್‌ 
PR. 593 ಸರ್ಕಾರದ ಅಧೀನ ಕಾರ್ಯದರ್ಶಿ 
50. 200 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) 





ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


